





ವಾಲ್ಗೀಕೆ ಮುನಿಗಳ 






ಥಳಿರಶೀಯ ಪರಂಪರೆಯಲ್ಲಿ ತಮ್ಮ ಉದಾತ್ತ 
ಗುಣಗಳಿಂದ ಪುರಾಣಪ್ರಸಿದ್ಧರೂ ಇತಿಹಾಸ 
ಪ್ರಸಿದ್ದರೂ ಆದ ಬಹುಮಂದಿ ಮಹಿಳೆಯರಿ 


ದ್ದಾರೆ. ಸಮಾಜವು ಮೆಚ್ಚಿದ ಉಚ್ಚತಮ 
ಶೀಲಸಂಪ ತ್ತು, ಉನ್ನತವಾದ ನಡೆವಳಿಕೆ, 
ಲೋಕೋ 


ಸಾಮಾನ್ಯರಲ್ಲಿ ದುರ್ಲಭವೆನಿಸುವ 
ತ್ತರ ಚಾರಿತ್ರ ಅವರ ಪ್ರಸಿದ್ಧಿಗೆ ಕಾರಣ. 

ಭಾರತೀಯ ಸಂಸ್ಕೃತಿಯು ಸ್ತ್ರೀಯರಲ್ಲಿ 
ನಿರೀಕ್ಷಿಸಿದ್ದ ಒಂದು ಮಹಾಗುಣವೆಂದರೆ 
ಪಾತಿವ್ರತ್ಯ. ಅದು ಎಲ್ಲ ಗುಣಗಳಿಗೂ 
ಮೂರ್ಥನ್ಯವೆಂದು ನಮ್ಮವರು ನಂಬಿದ್ದರು. 
ಕಾಯೇನ, ವಾಚಾ, ಮನಸಾ ಪತಿಯನ್ನೇ ನಂಬಿ 
ಆತನ ಹಿತವನ್ನೇ ಬಯಸುತ್ತ, ಅವನ 
ಶ್ರೇಯಸ್ಸಿಗಾಗಿ ತನ್ನ ಸರ್ವಸ್ವವನ್ನೂ-ಪ್ರಾಣ 
ವನ್ನೂ ಸಹ-ಅರ್ಪಿಸಲು ಸಿದ್ಧವಾದ ಒಂದು 
ಮನೋಧರ್ಮ ಪಾತಿವ್ರತ್ಯವನಿಸಿತ್ತು. ಇಂದಿ 
ನವರ ಚಿಂತನೆ ಹೇಗಾದರೂ ಇರಲಿ, ಹಿಂದಿ 
ನವರು ಒಪ್ಪಿದ್ದು ಇದು. 

ಪಾತಿವ್ರತ್ಯವು ಒಂದು ತಪಸ್ಸೆಂದೂ ಕಠೋರ 
ವಾದ ಈ ತಪಸ್ಸಿನ ಬಲವಿರತಕ್ಕ ಮಹಿಳೆಗೆ 
ಅಲೌಖಸಿದ್ಧಿಗಳೂ ಶಕ್ತಿಸಾಮರ್ಥ್ಯಗಳು 
ಲಭಿಸುತ್ತವೆಂದೂ ಅಂದಿನವರು ನಂಬಿದ್ದರು. 
ಅನಸೂಯೆ ತ್ರಿಮೂರ್ತಿಗಳನ್ನು ಶಿಶುಗಳನ್ನಾಗಿ 
ಪರಿವರ್ತಿಸಿದ್ದು, ಸಾವಿತ್ರಿ ಮೃತನಾದ ತನ್ನ 


೭೨ 


xN ಬದ್ರ 








ಎನ್‌. ರಂಗನಾಥಶರ್ಮಾ 


ಗಂಡನನ್ನು ಮತ್ತೆ ಬದುಕಿಸಿಕೊಂಡದ್ದು - ಈ 
ತಪಸ್ಸಿನ ಸಿದ್ಧಿಗಳು. `ಇಂತಹ ಹಲವಾರು 
ಉದಾಹರಣೆಗಳನ್ನು ಪುರಾಣಗಳಲ್ಲಿ ನೋಡ 
ಬಹುದು. ಪಾತಿವ್ರತ್ಯದ ರಕ್ಷಣೆಗಾಗಿಯೇ 
ಸಾವಿರಾರು ಭಾರತೀಯ ಮಹಿಳೆಯರು 
ಆತ್ಮಾರ್ಪಣೆಮಾಡಿ ಮಹಾಸತಿಯರೆನಿಸಿದ್ದು 
ಇತಿಹಾಸಪ್ರಸಿದ್ಧ. 

"ಸರ್ವಗುಣಾನ್ವಿತೆ' 


ಧರ್ಮಶಾಸ್ತ್ರಗಳೂ ನೀತಿಶಾಸ್ತ್ರಗಳೂ ಸ್ತ್ರೀ 
ಪುರುಷರಲ್ಲಿರಬೇಕಾದ ಸದ್ಗುಣಗಳನ್ನೂ ತ್ಯಾಜ್ಯ 
ವಾದ ದುರ್ಗುಣಗಳನ್ನೂ ಎಣಿಸಿ ಎಣಿಸಿ ಪಟ್ಟಿ 
ಮಾಡಿ ಹೇಳುತ್ತವೆ. "ಅದರೆ ಅಂತಹ ಗುಣಾ 
ನ್ವಿತರೂ ದೋಷವರ್ಜಿತರೂ ಆದ ಸ್ರೀ 
ಪ್ರರುಷ ರು ಲೋಕದಲ್ಲಿದ್ದಾರೆಯೆ? - ಎಂಬ 
ಪ್ರಶ್ನೆ ಸಹಜವಾಗಿ ನಮ್ಮನ್ನು ಕಾಡುತ್ತದೆ. 
ವಾಲ್ಮೀಕಿ ಮುನಿಗಳನ್ನೂ ಈ ಪ್ರಶ್ನೆ ಕಾಡಿತ್ತು. 
ಅವರು ನಾರದರಿಗೆ ಪ್ರಶ್ನೆ ಹಾಕಿದ್ದು ಈ 
ಕಾರಣದಿಂದಲೇ, ಸರ್ವಗುಣಾನ್ವಿತನಾದ ಒಬ್ಬ 
ಆದರ್ಶ ಪುರುಷನು ಈ ಲೋಕ 
ದಲ್ಲಿದ್ದಾನೆಯೇ ?-ಎಂಬುದು ಅವರ ಪ್ರಶ್ನೆ. 
ಈ ಪ್ರಶ್ನೆ ಮಹಿಳೆಗೂ ಉಪಲಕ್ಷಣ. ಸರ್ವ 
ಗುಣಾನ್ವಿತಳಾದ ಸ್ತ್ರೀಯೊಬ್ಬಳಿದ್ದಾಳೆಯೇ?- 
ಎಂಬ ಜಿಜ್ಞಾ ಸೆಯೂ ಜೊತೆಗೆ ಬರುವುದು 


ಉತ್ಕಾನ 


ಸಹಜ. ಈ ಎರಡು ಪ್ರಶ್ನೆಗಳಿಗೂ ನಾರದರ 
ಮಾತಿನಲ್ಲಿ ಉತ್ತರವಿತ್ತು. ಅವರು ಶ್ರೀರಾಮ 
ನನ್ನು ನಿರ್ದೇಶಿಸಿ ಅವನ ಕಥೆಯನ್ನು ಸಂಕ್ಷೇಪ 
ವಾಗಿ ಹೇಳುತ್ತ ಸೀತೆಯ ವಿಷಯವಾಗಿ- 
ಜನಕಸ್ಯ ಕುಲೇ ಜಾತಾ 
ದೇವಮಾಯೇವ ನಿರ್ಮಿತಾ । 
ಸರ್ವಲಕ್ಷಣಸಂಪನ್ನಾ 
ನಾರೀಣಾಮುತ್ತಮಾ ವಧೂಃ ॥ 


(ಬಾಲಕಾಂ ಡ, ೧-೬೭) 
ಎಂದಿದ್ದಾರೆ. 


ಮನನೀಯವಾದ ಆಅರ್ಥಪಷ್ಟಿಯುಳ್ಳ 
ಶ್ಲೋಕವಿದು. ಜನಕಸ್ಯ ಕುಲೇ ಜಾತಾ ಜನಕ 
ರಾಜನು ರಾಜರ್ಷಿಯೆಂದೂ ಜ್ಲಾನಿಯೆಂದೂ 
ವಿಖ್ಯಾತನಾದವನು. ಯಾಜ್ಞವಲ್ಕ 5ರ ಶಿಷ್ಯ. 
ಅವನ ಪೋಷಣೆಯಲ್ಲಿ ಬೆಳದ ಸೀಶೆಯ ಶೀಲ 
ಸಂಪತ್ತು ಸಹಜವಾಗಿಯೇ ಉಚ್ಚಮಟ್ಟದ್ದೆಂದು 
ಸೂಚಿತವಾಗುತ್ತದೆ. ದೇವಮಾಯೀವ ನಿರ್ಮಿತಾ 
= ಸಾವಿರ ಮಾತುಗಳಿಂದ ವರ್ಣಿಸಒಹುದಾದ 
ಸೌಂದರ್ಯದ ಕಲ್ಪನೆ ಈ ಒಂದು ಮಾತಿನಿಂದ 
ಆಗುತ್ತದೆ. "ದೇವತೆಗಳ ಮಾಯಾಸ್ಕೃಷ್ಟಿಯೋ 
ಎಂಬಂತೆ ಅವಳು ಚೆಲುವೆಯಾಗಿದ್ದಳು'. 
ಚೆಲುವಿನ ಬಗೆಗೆ ಯಾವಯಾವ ಕಲ್ಪನೆ ಬರು 
ವ್ರದೋ ಅದ್ದೇವೂ ಇದರಲ್ಲಿ ಸೇರಿಹೋಗು 
ತ್ತದೆ. ಅವಳು ಸರ್ವಲಕ್ಷಣಸಂಪನ್ನೆ. ಸಮಸ್ತ 
ನಾರಿಯರಲ್ಲಿಯೂ ಶ್ರೇಷ್ಠಳಾದವಳು. ಮತ್ತು 
ಅವಳು, 


ತ್ಲ 


ರಾಮಸ ಸ ದಯಿತಾ ಭಾರ್ಯಾ 
ನಿತ್ಯಂ ಪ ಪ್ರಾಣಸಮಾ ಹಿತಾ ॥ 
“ಶ್ರೀರಾಮನಿಗೆ ಪ್ರಿಯಳಾದ ಪತ್ನಿ, ಅವನ 


ಪ್ರಾಣಕ್ಕೆ ಸಮನಾದವಳು, ಸದಾ ಅವನ ಹಿತ 


ವನ್ನು ಕೋರತಕ್ಕವಳು.? 


“ನಾರೀಣಾಮುತ್ತಮಾ ವಧೂಃ' ಎಂಬ 
ಒಂದೇ ಮಾತು ಸೀತೆಯ ಸೌಶೀಲ್ಯವನ್ನೂ 
ಆದರ್ಶರೂಪ 


ಸದ್ಗುಣಗಳನ್ನೂ ಪ್ರತಿಬಿಂಬಿಸುವ 
ಕನ್ನಡಿಯಾಗಿದೆ ; ಸಾರವತ್ತಾದ ಸೂತ್ರವಾಗಿದೆ. 
ರಾಮಾಯಣವೆಲ್ಲ ಇದರ ಭಾಷ್ಯ. ಆದ್ದರಿಂದಲೇ 
ಕ್ರ ಮಹಾಕಾವ್ಯವು "ಸೀತಾಯಾಶ್ಚರಿತಂ 
ಮಹತ್‌' ಎಂದು ವಾಲ್ಮೀಕಿಗಳು ಹಾಡಿದರು. 


ತಾತ್ತರ್ಯ ನಿರ್ಣಯ 


ಒಂದು ಮಹಾಕಾವ್ಯವನ್ನೋ ಶಾಸ್ತ್ರಗ್ರಂಥ 


ಆಅ 
ಏಪ್ರಿಲ್‌ ೧೯೮೪ 


ವನ್ನೋ ಓದಿ ಅದರ ತಾತ್ಪರ್ಯವನ್ನುನಿಶ್ಚಯಿಸಿ 
ಕೊಳ್ಳಬೇಕಾದರೆ ಓದುಗನು ತುಂಬ ಎಚ್ಚರಿಕೆ 
ಯಿಂದಿರಬೇಕಾಗುತ್ತದೆ. ಹಾಗಲ್ಲದೆ ಶಬ್ದವನ್ನು 
ಇಷ್ಟಬಂದಂತೆ ಜಗ್ಗಾ ಡಿದರೆ ಅವನು ಮುಗ್ಗರಿಸು 
ವುದು ನಿಶ್ಚಿತ ವಕ್ಚೃವಿನ ಎಂದರೆ ಗ್ರಂಥಕರ್ತನ 


ತಾತ್ಪರ್ಯವನ್ನು ಗೊತ್ತುಮಾಡಿಕೊಳ್ಳುವು 
ದಕ್ಕಾಗಿ ಶಾಸ್ತ್ರಜ್ಞರು ಕೆಲವು ನಿರ್ಣಾಯಕ 
ಚಿಹ್ನೆಗಳನ್ನು ಸೂಚಿಸಿದ್ದಾರೆ. ಉಪಕ್ರಮ 


ಉಪಸಂಹಾರ, ಅಭ್ಯಾಸ, "ಆಪೂರ್ವತಾ, ಫಲ, 
ಅರ್ಥವಾದ, ಉಪಪತ್ತಿ_ ಈ ಏಳು ಗ್ರಂಥಕರ್ತನ 
ಅಜಿಪ್ರಾಯವನ್ನು ಗೊತ್ತುಮಾಡಲು ಸಹಕಾರಿ 
ಗಳು. ಮಹಾಕಾವ್ಯದ ವಿಷಯದಲ್ಲಿಸ ಸಹೃದಯತೆ 
SY ೦|ಬು ದು ಮು ಖ್ಯವಾ ದ ಪ್ರವಕಾಣ. 
ಯಾವಾತನು ಕವಿಯೊಡನೆ ತಾದಾತ ಹೊಂದ 
ಬಲ್ಲನೋ, ಕವಿಚಿತ್ರಿತ ಹಾತ್ತದೊ ಢೂಡನೆ 
ಏಕತಾನತೆಯಿಂದ ಬೆರೆಯಬಲ್ಲನೋ ಆವನು 
ಸಹೃದಯ. ರಾಮಾಯಣದಂತಹ 
ದಲ್ಲಿ ಸಹೃದಯತೆ ಮುಖ್ಯ ಪಾತ್ರವನ್ನು 
ತ್ತದೆ. ಹೃದಯಶೂನ್ಯನು ಕಾವ್ಯದ ತಿರುಳನ್ನು 
ಅರಿಯಲಾರ. 

ಮೇಲ್ಕಂಡ ನಿರ್ಣಾಯಕಗಳಲ್ಲಿ ಉಪಕ್ರಮ, 
ಅಭ್ಯಾಸ, ಉಪ ಸಂಹಾರ ಈ ಮೂರು ಪ್ರಧಾನ 
ವಾದವು. ಉಪಕ್ರಮವೆಂದರೆ ಆರಂಭ, ಹೀರಿಕೆ, 
ಉಪೋದ್ಭ್ಧಾತ. ಗ್ರಂಥದಲ್ಲಿ ಪ್ರತಿಷಾದೃ ವಾದ 
ದ್ದನ್ನು ಕವಿಯು ಉಪಕ್ರಮದಲ್ಲಿ ಸಂಕ್ಷೇಷವ 

ಆಭ್ಯಾ ಸವಂದರೆ ಪ್ರನರಾ ವತಿ 

ಉಪಕ್ರಮದಲ್ಲಿ ಹೇಳಿದ್ದನ್ನು ಗ್ರಂಥದ ಉದ್ದಕ್ಕೂ 
ಷಾಂತ, "ಸಂವಾದ ಯುಕ್ತಿ, ಬಿಗಳಿಂ 


Ko 


ಒತ್ತುಕೊಟ್ಟು ಮತ್ತೆ ಮತ್ತೆ 
ನೆ. ಕಡೆಯ ನಿರ್ಣಯವೇನ॥ ರನು 
ಉಪಸಂಹಾರದಲ್ಲಿ ಹೇಳಿ ಮುಕ್ತಾಯ ಮಾಡು 
ತ್ತಾನೆ. ಈ ಮೂರು ಸಂದರ್ಭಗಳಲ್ಲಿಯೂ 
ಯಾವ ಅಂಶವು ಸಂಗತವಾಗಿ ಕೂಡಿಕೊಳ್ಳು 
ತ್ರದೆಯೋ ಆದೇ ಕವಿಯ ತಾತಶ್ಪರ್ಯವಂದು 
ನಿರ್ಣಯಿಸಬೇಕು. 
ಪಾತ ಚಿತ ಣ 

ಆ) ಬು 

ರಾಮಾಯಣವು ಇತಿಹಾಸವೆಂದು 
ನಂಬಿಕೆ. ಅಥವಾ ಅದು 


ಆಗಿರಲಿ, ಇತಿಹಾಸ 
ಸಂಮಿಶ್ರಣವಾಗಿರಲಿ, 


ನಮ್ಮ 

ಕಲ್ಪ್ಬಿತಕಥೆಯೇ 
ಕವಿ ಕಲ್ಪನೆಗಳ 
ಅದು ನಮಗೆ ಪ್ರಕೃತಿ 


೭೩ 


ವಲ್ಲ. ವಮಲ್ಮೀಕಿಮುನಿಗಳ ಮಹಾಕಾವ್ಯವು 
ನಮ್ಮ ಕಣ್ಣೆ ದುರಿಗಿರುವುದಂತೂ ನಿಶ್ಚಿತ. 


ಇದರಲ್ಲಿ ಸೀತಾಬೂತ್ರದ ಚಿತ್ರಣ ಹೇಗೆ ನಡೆದಿದೆ, 
ಅವಳ ವಿಷಯದಲ್ಲಿ ವಾಲ್ಮೀಕಿಗಳ ಹೃದಯ 
ವೇನು, ಸಹೃದಯನು ಕಂಡುಕೊಳ್ಳುವ ಕಾವ್ಯ 
ಸತ್ಯ ಯಾವುದು - ಎಂಬುದು ಮಾತ್ರ ಈಗ 
ನಮಗೆ ಪ್ರಕೃತವಾದದ್ದು. ರಾಮಾಯಣದಲ್ಲಿ 
ಸೀತಾದೇವಿಯು ಸೌಶೀಲ್ಕ ವನ್ನು, ವಿಶೇಷವಾಗಿ 
ಪಾತಿವ್ರತ್ಯದ ಪರಾಕಾಷ್ಠೆಯನ್ನು ಪರಿಣಾಮ 
ಕಾರಿಯಾಗಿ ಚಿತ್ರಿಸಲಾಗಿದೆ. ಭಾರತೀಯ ಪರಂ 
ಪರೆಯಲ್ಲಿ ಪತಿವ್ರತೆಯರೆಂದು ಸುಪ್ರಸಿದ್ಧರಾದ 
ಸಾಧ್ವಿಯರು ಬಹುಮಂದಿ ಇದ್ದಾರೆ. ಅರುಂಧತಿ, 
ಅನಸೂಯೆ, ಸಾವಿತ್ರಿ, ದಮಯಂತಿ - 
ಮೊದಲಾದ ಮಹಾಸತಿಯರು ವಿಖ್ಯಾತರಾಗಿ 


ದ್ದಾರೆ. ಆದರೆ ಜೀವನದ ಉದ್ದಕ್ಕೂ ಕಷ್ಟ 
ಪರಂಪರೆಗೆ ಸಿಕ್ಕಿ ಬಳಲಿದರೂ ತನ್ನ 


ದೃಢನಿಷ್ಠೆಯನ್ನು ಪಾಲಿಸಿಕೊಂಡು, ಅಗ್ಲಿ 
ಪರೀಕ್ಷೆಗೊಳಗಾಗಿ ಅಪರಂಜಿಯಂತೆ ಹೊರಬಂದ 
ಮಹುಸಾಧ್ವಿ ಸೀತೆಯೊಬ್ಬಳೇ. ಇದೇನೂ ನಾವು 
ಹೊಸದಾಗಿ ಹೇಳತಕ್ಕ ಮಾತಲ್ಲ. ಸುವಿರಾರು 
ವರ್ಷಗಳಿಂದ ಭುರತೀಯ ಜನತೆ ದೃಢವಾಗಿ 
ನಂಬಿದ ಸತ್ಯವಿದು. ಸುಧುಸಂತರು ಹಾಡಿ 
ಹೊಗಳಿದ ಯಥಾರ್ಥತೆ. ಭುಸ, ಕಾಳಿದಾಸ, 
ಭವಭೂತಿ, ದಿಹ್ನಾಗ,್ರ| ಕುಮಾರ ವಾಲ್ಮೀಕಿ, 
ಅಭಿನವಪಂಪ, ಲಕ್ಷ್ಮೀಶ, ತುಳಸೀದಾಸ - 
ಮೊದಲಾದ ಸಂಸ್ಕೃತ ಕವಿಗಳೂ, ದೇಶಭಾಷಾ 
ಕದಿಗಳೂ ನಿರಂತರವಾಗಿ ಕಂಡದ್ದು ಜಾನಕಿಯ 
ಪಾತಿವ್ರತ್ಯದ ಮಹಿಮೆಯನ್ನು. ಕಾವ್ಯಧ್ವನಿ 
ವೃಂಗ್ಯಗಳನ್ನು ಗುರುತಿಸುವುದರಲ್ಲಿ ನಿಷ್ಠಾತರಾದ 
ಆನಂದವರ್ಥನ, ಮಮ್ಮಟ, ಕುಂತಕ, 
ಜಗನ್ನಾಥ - ಮುಂತಾದ ಎಖ್ಯಾತ ಆಲಂಕಾರಿಕ 
ರಿಗೂ ಈ ವಿಷಯದಲ್ಲಿ ಎರಡು ಮಾತಿಲ್ಲ. 
ವಿದ್ವಾಂಸರೂ, ವ್ಯಾಖ್ಯಾನಕಾರರೂ, ವರಕವಿ 
ಗಳೂ, ಸಹೃದಯ ಶಿರೋಮಣಿಗಳಾದ 
ಆಲಂಕಾರಿಕರೂ ನಿರಂತರವಾಗಿ ಒಪ್ಪಿಕೊಂಡಿರು 
ವುದು ಸೀತಾದೇವಿಯು ಪತಿವ್ರತೆಯರಲ್ಲಿ ಶ್ರೇಷ್ಠ 


ಳುದು, ಲಕ್ಷ್ಮಣನು ಪರಿಶುದ ಚಿತ್ತನಾಗಿ 
ಅ ಜು ಗಾ 
ಅಣ್ಣನ ಸೇವೆ ಮಾಡಿದನೆುದು, ಶ್ರೀರಾಮನು 


ಧರ್ಮನಿಷ್ಠನುದ ಅಪ್ರತಿಮವೀರನೆಂದು. 


ವಿ೪ 


"ವಿಚಾರೆವಾದ' 

ವಸ್ತುಸ್ಥಿತಿ ಹೀಗಿದ್ದರೂ, ತಾವು "ವಿಚಾರ 
ವಾದಿ” ಗಳೆಂದೂ "ಗಂಭೀರ ಚಿಂತನೆ' ಮಾಡೆ 
ತಕ್ಕವರೆಂದೂ ಹೇಳಿಕೊಳ್ಳುವ ಕೆಲವರು ನೂತನ 


ಆವಿಷ್ಕಾರವನ್ನು ಕಂಡುಹಿಡಿದಿದ್ದಾರೆ. ಅವರ 
ಅಂಬೋಣ ಹೀಗಿದೆ. 

೧. ಸೀತೆಗೆ ಲಕ್ಷ್ಮಣನಲ್ಲಿ ಮನಸ್ಸಿತ್ತು 
ಲಕ್ಷ್ಮಣನಿಗೂ ಸೀತೆಯಲ್ಲಿ ಮನಸ್ಸಿತ್ತು 


ಇವರಿಬ್ಬರೂ ಮನಸ್ಸಿನಲ್ಲಿ ಮಂಡಿಗೆಯನ್ನು 
ತಿಂದ "ನೀತಿಬಾಹಿರ'ರು. 
೨. ರಾಮನು ಧಾರ್ಮಿಕ, ಜಟಾಧಾರಿ, 
ತಾಪಸ. ಒಂದು ಬಗೆಯಲ್ಲಿ ನಪುಂಸಕ. ಆದ್ದ 
ರಿಂದ ಅವನಲ್ಲಿ ಸೀತೆಗೆ ತ್ರಪ್ತಿ ದೊರಕಲಿಲ್ಲ. 
೩. ಇದೆಲ್ಲವನ್ನೂ ರಾಮಾಯಣದಲ್ಲಿ 
ವಾಲ್ಮೀಕಿಯೇ ಅಭಿವ್ಯಕ್ತಿಗೊಳಿಸಿದ್ದಾನೆ. ಈ 
"ಧ್ವನಿ'ಯನ್ನು ಗುರುತಿಸಿ ತಿಳಿಯಲಾರದವ 
ರೆಲ್ಲರೂ "ಹೃದಯದರಿದ್ರರು'. 
ಇವಿಷ್ಟು ಮಾತನ್ನು ಎಷ್ಟು ಅನಿಷ್ಟ 
ವಾದರೂ, ಸಹೃದಯರಾದ ವಾಚಕರು ಮಸ್ತಕ 
ದಲ್ಲಿ ಸ್ವಲ್ಪಕಾಲ ಹಿಡಿದಿಟ್ಟುಕೊಂಡಿರಲಿ. 
ಮಲ್ಮೀಕಿಮುನಿಗಳ ಉಕ್ತಿಗಳನ್ನೇ ಅವಲಂಬಿಸಿ 
ಮುಂದುವರಿಯೋಣ. 
ಸೀತೆಯು "ಸರ್ವಲಕ್ಷಣಸಂಪನ್ನಾ ನಾರೀಣಾ 
ಮುತ್ತಮಾ ವಧೂಃ' ಎಂಬುದನ್ನು ನಾರದರ 
ವಚನದಲ್ಲಿ ನಾವು ಕಂಡಿದ್ದೇವೆ. ಅದರ ಅಂತಃ 
ಸತ್ಯವನ್ನೇ ಹಿಡಿದು ವಾಲ್ಮೀಕಿಗಳು ಉಪಕ್ರಮಿ 
ಸುವುದನ್ನು ಇನ್ನು ಕಾಣಬಹುದು. ರಾಮಾಯಣ 
ದಲ್ಲಿ ಮೊದಲು ಸೀತೆಯ ಪ್ರವೇಶ ಅವಳ 
ವಿವಾಹ ಸಮಯದಲ್ಲಿ. ಆಗ ಜನಕರಾಜನು 
ಹೇಳುವ ಮಾತಿದು. 
ಇಯಂ ಸೀತಾ ಮಮ ಸುತಾ 
ಸಹಧರ್ಮಚರೀ ತವ ॥ 

ಪ್ರತೀಚ್ಛ ಚೈನಾಂ ಭದ್ರಂ ತೇ 
ಪಾಣಿಂ ಗೃಹ್ಟೀಷ್ಟ ಪಾಣಿನಾ ಟ 

ಪತಿವ್ರತಾ ಮಹಾಭಾಗಾ 

ಛಾಯೇವಾನುಗತಾ ಸದಸಿ 
(ಬಾಲಕಾಂಡ, ೭೩-೨೭, ೨೮) 
ರಾಮ, ನನ್ನ ಮಗಳಾದ ಈ ಸೀತೆ ನಿನಗೆ 
ಹಧರ್ಮಚಾರಿಜಿಯಾಗಿರುವಳು. ಇವಳನ್ನು 


ಠ್‌ 
ು 4 
ಸ್ವೀಕರಿಸು. ನಿನಗೆ ಮಂಗಳವಾಗಲಿ. ಇವಳು 


ಉತಾನ 
ಛು 


ನಾನಾನಾ ನಾನಾನಾ ನಾನವನ ವನುನ ವಾತಾ ವಪ ಸದನ ವಾ ವಾನ ಹವಾ 


ಕಾಲಿದಾಸ ಭವಭೂತಿಗಳಿಂದೂರಂಭಿಸಿ ತುಲಸೀದಾಸ ಲಕ್ಷ್ಮೀ ಶರ 


ವಕಿಗಿನ ದೀರ್ಫ್ಥ 
ಪ್ರಾಯನೆಂಬಂದು 


ಪತಿವ್ರತೆ ; ಭಾಗ್ಯಶಾಲಿನಿ ; ನೆರಳಿನಂತೆ ಸದಾ 
`ಖಿನ್ನನ್ನು ಹಿಂಬಾಲಿಸಿಕೊಂಡಿರುವಳು. 

ವಸಿಷ್ಠ ವಿಶ್ವಾಮಿತ್ರರೆದುರಿಗೆ ಅಗ್ನಿಸಾಕ್ಷಿಕ 
ವಾಗಿ ಜನಕಮಹಾರಾಜ ಈ ಮಾತನ್ನಾಡಿ 
“ದ್ಹಾನೆ. ಇದು ಉಪಕ್ರಮ. ಸೀತಾಚಾರಿತ್ರದ 
ಸುರವನ್ನೊಳಗೊಂಡ ನುಡಿ ಇದು. ಮುಂದಿನ 
ಕಥಾಭಾಗದಲ್ಲಿ ಇದರ ವಿಸ್ತರ. 


ಭವ್ಮದೃಶ್ಯ 


ಶ್ರೀರಾಮನು ವನಮಸಕ್ಕೆ ಹೋಗಬೇಕೆಂದು 
ನಿರ್ಧರಿಸಿ, ಆ ಸಂಗತಿಯನ್ನು ಮಡದಿಗೆ ತಿಳಿಸ 
ಬೇಕೆಂದು ಸೀತೆಯ ಅಂತಃಪುರಕ್ಕೆ ಬರುತ್ತಾನೆ. 
ಬಲ್ಲಿಯವರೆಗೆ ಅವನು ಧೈರ್ಯ ಸಂತೋಷ 
ಗಳಿಂದ ಇದ್ರರೂ ಆ ಕೆಟ್ಟಿಸುದ್ದಿಯನ್ನು ಮಡದಿಗೆ 
ತಿಳಿಸುವುದು ಹೇಗೆಂದು ವಿಹ್ವಲನಾಗುತ್ತಾನೆ. 
ಗಂಡನ ಮುಖಚರ್ಯೆಯನ್ನು ಕಂಡು ದಿಗ್‌ 
ಭ್ರಾಂತಳಾದ ಸೀತೆ ಹೇಳುವ ಮೊದಲಿನ 
ಮಾತಿದು..*ಕಿಮಿದಾನೀಮಿದಂ ಪ್ರಭೋ - 
ನನ್ನೊಡೆಯ, ಇದೇನಿದು ?' ಎಂದು. ರಾಮನು 
ಸಮಾಧಾನದಿಂದಲೇ ಎಲ್ಲ ಸಂಗತಿಯನ್ನೂ 
ವಿವರಿಸಿ “ಪ್ರಿಯೆ, ನಾನು ಹದಿನಾಲ್ಕು ವರ್ಷ 
ಕಾಡಿನಲ್ಲಿದ್ದು ಬರುವೆನು. ನೀನು ಅರಮನೆಯಲ್ಲಿ 
ನನ್ನ ತಂದೆ ತಾಯಿಗಳೆ ಬಳಿ ಇರು” ಎಂದು 


ದಶಶಫನ ವಿಷಯದಲ್ಲಾಗಲಿ 
ವಿಷಯದಲ್ಲುಗಲಿ ಸೀತೆಯ 
ಒಂದೇ ಒಂದು ಬಿರುನುಡಿ 
ಯಾದರೂ ಬಂದಿತೇನು ? ಇನ್ನೊಬ್ಬ ಹೆಂಗಸು 

ರೆ ಕೈಕೇಯಿಯನ್ನು ತರಾಟೆಗೆ ತೆಗೆದು 


ಆ 3 Fl 
ಓ( 
ಲ 
© 


tie 
೮) 
ತ್ತ 
CU 
€) 
8h 


ಖಪ್ರಿಲ್‌ ೧೯೮೪ 


ಕನಿಸರಂಪಕೆ | 
ಸೀತಾದೇವಿಯ ಪಾತಿವ್ರತ್ಯನಿಸ್ಥೆ ಮಾನವಕುಲಕ್ಕೇ ಆದರ್ಶ | 


ಗುರುತಿಸಿದ ಸಂಗತಿ- 





ವಿಷೆಯವೇ ಅಲ್ಲ ಎಂದು ತಿಳಿದಳು. ಅವಳಿಗೆ 
ಸಂಬಂಧಿಸಿದ ಒಂದೇ ಒಂದು ವಿಷಯವೆಂದರೆ, 
ರಾಮನು ತನ್ನನ್ನು ಬಿಟ್ಟು ಅರಣ್ಯಕ್ಕೆ 
ಹೋಗುತ್ತಾನೆಂಬುದು. 

ರಾಮನಿಂದ ಸದಾ ಪ್ರಿಯವಾದ ಮಾತನ್ನೇ 
ಕೇಳುತ್ತಿದ್ದ ಜಾನಕಿಗೆ ಈಗ ರಾಮನು ಹೇಳಿದು 
ಅಪ್ರಿಯವಾಯಿತಂತೆ. ಅವಳು ಪ್ರೀತಿ 


ಯಿಂದಲೇ ಕೋಪಗೊಂಡು, «ರಾಜಪುತ್ರ 
ನೀನು ಇಂಥ ಹಗುರವಾದ ಮಾತನ್ನಾಡೆ 


ಬಹುದೆ? ಅಪಹಾಸ್ಯಕರವಾದ ಮಾತಿದು. 
ಲೋಕದಲ್ಲಿ ತಂದೆ, ತಾಯಿ - ಮೊದಲಾದವರು 
ತಮ್ಮ ಪುಣ್ಯಪಾಪಗಳನ್ನು ತಾವು ಅನುಭವಿಸು 
ತ್ತಾರೆ. ಆದರೆ ಹೆಂಡತಿಯೊಬ್ಬಳೇ ತನ್ನ 
ಗಂಡನ ಕರ್ಮಾನುಸುರವಾದ ಫಲವನ್ನು ಹಂಚಿ 
ಕೊಳ್ಳುತ್ತಾಳೆ. ಆದ್ದರಿಂದ ವನದಲ್ಲಿ ವಾಸ 
ಮಾಡಬೇಕೆಂದು ನನಗೂ ಆಜ್ಞೆಯಾಗಿದೆ. 
ನಾನೂ ನಿನ್ನೊಡನೆ ವನಕ್ಕೆ ಬರುವುದು ನಿಶ್ಚಯ?» 
ಎಂದುಬಿಡುತ್ತಾಳೆ (ಅಯೋ. ೨೭, ೧-೪) 


ಸಹಧರ್ವಿಣಿ 

ಹೆಂಡತಿ ಗಂಡನ ಅರ್ಥ್ಧಾಂಗಿಯೆನಿಸುವುದು 
ಸುಖಕ್ಕೆ ಮಾತ್ರವಲ್ಲ, ಕಷ್ಟಕ್ಕೂ ಸಹ. ಪತಿಗೆ 
ಪ್ರುಪ್ತವಾದ ವನವಾಸದ ಆಜ್ಞೆ ಪತ್ನಿಯಾದ 
ತನಗೂ ಅನ್ವಯಿಸುತ್ತದೆಯೆಂದು ತರ್ಕಹೂಡಿ 


ತಾನಾಗಿ. ವನವಾಸದ ಕಷ್ಟಕೋಟಲೆಗೆ ಬಲಿ 
ಯಾಗುವ ಸೀತಾದೇವಿಯ ಶುದ್ಧಚಾರಿತ್ರಕ್ಕೆ 


ಎಣೆಯುಂಟೆ? ಈ ಸಂದರ್ಭದಲ್ಲಿ ಸೀತಾ- 
ರುಮರ ಸಂವಾದವನ್ನು ನಾಲ್ಕು ಸರ್ಗಗಳಲ್ಲಿ 
ಮಹಾಕವಿ ವಿಸ್ತಾರವಾಗಿಯೂ ರಸವತ್ತಾಗಿಯೂ 
ವರ್ಣಿಸಿದ್ದಾನೆ. ಸೀತೆ ವನಕ್ಕೆ ಬರುವುದು ಯುಕ್ತ 
ವಲ್ಲವೆಂದು ಶ್ರೀರಾಮನು ಬಗೆಬಗೆಯಲ್ಲಿ ಹೇಳಿ 


೭೫ 


ಸಂತ್ರೈಸುತ್ತ ತನ್ನ ವಾಕ್‌ಶಕ್ತಿಯನ್ನೆಲ್ಲ 
ವಿನಿಯೋಗಿಸುತ್ತಾನೆ. ಅವನ ಪ್ರತಿಯೊಂದು 
ಆಕ್ಷೇಪಕ್ಕೂ ಸೀತೆ ಸಮಂಜಸವಾದ ಉತ್ತರ 
ವನ್ನು ನೀಡಿ, ತಾನು ಕಾಡಿಗೆ ಬರುವುದು 
ನಿಶ್ಚಯವೆನ್ನುತ್ತಾಳಿ. ಅವನು ವನವಾಸದ ಕಷ್ಟ 
ವನ್ನು ವರ್ಣಿಸಿ ಕಾಡಿಗೆ ಬರಬಾರದೆಂದ. 
ಸೀತೆ ಕೇಳಲಿಲ್ಲ. “ನಿನ್ನೊಡನಿದ್ದರೆ ನನಗೆ ಯಾವ 
ಕಷ್ಟವೂ ತೋರುವುದಿಲ್ಲ. ನೀನಿಲ್ಲದ ಸ್ವರ್ಗವೂ 
ನನಗೆ ಬೇಡ” ಎಂದಳು. ಕಾಡುಮೃಗಗಳ ಭೀತಿ 
ಯನ್ನು ತೋರಿಸಿದ. «ಧನುರ್ಧಾರಿಯಾದ 
ನಿನ್ನನ್ನು ನೋಡಿದರೆ ಅವೆಲ್ಲ ಹೆದರಿ ಓಡಿ 
ಹೋಗುತ್ತವೆ” ಎಂದಳು. ಹಸಿವು ಬಾಯಾರಿಕೆ 
ಗಳ ಕಷ್ಟವನ್ನು ವಿವರಿಸಿದನು. «ನೀನು ತಿಂದು 
ಮಿಕ್ಕುದನ್ನು ತಿನ್ನುವೆನು. ಹಸಿವು ಬಾಯಾರಿಕೆಗಳ 
ಹೆಸರನ್ನೂ ನಾನು ಎತ್ತುವುದಿಲ್ಲ” ಎಂದಳು. 
ಕಲ್ಲು ಮುಳ್ಳುಗಳ ಕಷ್ಟವನ್ನು ಹೇಳಿದನು. 
ಅಗ್ರತಸ್ತೇ ಗಮಿಷ್ಕಾಮಿ 
ಮೃದ್ನಂತೀ ಕುಶಕಂಟಕಾನ್‌ । 
ಕಲುಮುಳ್ಳುಗಳನ್ನು ತೆಗೆದು ನಿನಗೇ ದಾರಿ 
ಮಾಡಿಕೊಡುತ್ತ ಮುಂದೆ ಹೋಗುವೆನು! 
ಎಂದಳು. ರಾಕ್ಷಸರ ಕಾಟವನ್ನು ವರ್ಣಿಸಿದ. 
“ನಿಖಿಲರಾಕ್ಷಸರನ್ನು ಕೊಲ್ಲುವುದಕ್ಕೆ ನೀನು 
ಸಮರ್ಥ” ಎಂದು ಉತ್ತರಕೊಟ್ಟಳು. ಬಂಧು 
ಗಳನ್ನು ಹದಿನಾಲ್ಕು ವರ್ಷ ಅಗಲಿರುವುದು 
ಸುಲಭವಲ್ಲ ಎಂದ. “ನಿನ್ನೊಡನಿದ್ದಾಗ 
ಶವರುಮನೆಯವರು ನೆನಪಿಗೇ ಬರುವುದಿಲ್ಲ? 
ಎಂದು ಉತ್ತರ ಬಂದಿತು. ಅರಮನೆಯಲ್ಲಿ 
ಸುಖವಾಗಿರು, ನಿನಗೇಕೆ ಈ ಪಾಡು? - ಎಂದ. 
«ನೀನಿಲ್ಲದ ಸ್ವರ್ಗವೂ ನನಗೆ ಬೇಡ” ಎಂದಳು. 
ಅತ್ತೆಮಾವಂದಿರನ್ನು ಸೇವಿಸುವುದು ನಿನಗೆ 
ವಿಹಿತ ಎಂದ. «ಗಂಡನಿಗಿಂತ ಬೇರೆ ದೇವರು 
ನನಗಿಲ್ಲ” ಎಂದು ಉತ್ತರಕೊಟ್ಟಳು. ನನ್ನ 
ಮಾತನ್ನು ಉಪೇಕ್ಷಿಸಿ ಕಾಡಿಗೆ ಬರುವುದು ನಿನ 
ಧರ್ಮವಲ್ಲ ಎಂದನು. «ಯಾವುದು ಧರ್ಮ 
ವೆಂಬುದನ್ನು ನನ್ನ ತಂದೆತಾಯಿಗಳು ಕಲಿಸಿ 
ದ್ದಾರೆ. ಪತಿಯೊಡನಿರುವುದೇ ನನ್ನ ಧರ್ಮ” 
ಎಂದು ಉತ್ತರಿಸಿದಳು. «ಕಾಡಿನಲ್ಲಿ ಯಾವ 
ಯಾವ ಕಷ್ಟಗಳಿವೆಯೆಂದು ನೀನು ಹೇಳು 
ಪ್ರೀಯೋ ಅವೆಲ್ಲವೂ, ನಿನ್ನ ಪ್ರೇಮದೊಡನೆ 
ಕೂಡಿದಾಗ ನನಗೆ ಸುಖವನ್ನೇ ತರುತ್ತವೆ''ಎಂದು 


೭೬ 


ನಿನ್ನನ್ನು 


ಹೇಳಿಬಿಟ್ಟಳು. «ನನ್ನನ್ನು ಬಿಟ್ಟು ಹೋದರೆ 
ವಿಷವನ್ನು ತಿಂದೋ ಬೆಂಕಿಗೆ ಬಿದ್ದೋ ನಾನು 


ಸಾಯುವುದು ನಿಶ್ಚಯ» ಎಂದು ತನ್ನ ನಿರ್ಧಾರ 


ವನ್ನು ತಿಳಿಸಿದಳು. ಶ್ರೀರಾಮನಿಗೆ ಮುಂದೆ ಏನು 


ಹೇಳಬೇಕೆರಿಬುದು ತೋರಲಿಲ್ಲ. ಆದರೂ 
ಸೀತೆಯನ್ನು ಕರೆದೊಯ್ಯಲು ಅವನಿಗೆ ಇಷ್ಟ 
ವಾಗಲಿಲ್ಲ. 

ಮನೋನಿಶ್ಚಯ 


ಸೀತೆಗೆ ಬೇರೆ ದಾರಿ ತೋರಲಿಲ್ಲ. ತನ್ನ 
ಪತಿವ್ರತಾಧರ್ಮಕ್ಕೆ ಪತಿಯೇ ಆಡ್ಡ ಬರುತಾ 
ನೆಂದು ಅವಳಿಗೆ ಸಿಟ್ಟು ಬಂತು. ಆ ಸಿಟ್ಟು 
ಪತಿಯ ಮೇಲಿನ ಪ್ರೇಮದಿಂದಲೇ ಬಂದದ್ದು. 
"ಪ್ರಣಯಾದೇವ ಸಂಕ್ರುದ್ಧಾ !' ಒಂದು ಬಿರು 
ಮಾತನ್ನಾಡಿದಳು - 

ಕಿಂ ತ್ವಾಮನ್ಯತ ವೈ ದೇಹಃ 

ಪತಾ" ಮೇ ಮಿಧಿಲಾಧಿಷಃ ಟ 
ರಾಮ ಜಾಮಾತರಂ ಪ್ರಾಪ್ಯ 
ಸ್ತ್ರಿಯಂ ಪ್ರರುಷವಿಗ್ರಹಂ ॥ 

«ರಾಮ, ನನ್ನ ತಂದೆ ಜನಕಮಹಾರಾಜನು 
ಅಳಿಯನನ್ನಾಗಿ ಮಾಡಿಕೊಂಡಾಗ 

ನೆಂದು ತಿಳಿದಿದ್ದ ನು? ನೀನೊಬ್ಬ ಗಂಡು 
ವೇಷದ ಹೆಣ್ಣೆ ದು ತಿಳಿದಿದ್ದನೆ ನೆ? ೫ 

ದಂಡಕಾರಣ್ಯದಲ್ಲಿ ದುರುಳರಾದ ದೆತ ತೈರಿದಾ 
ರೆಂದೂ ಅಲ್ಲಿ ಹೆಣ್ಣನ್ನು ಕ್ಲಿಸಿಕೊಳ್ಳುವುದು 
ಕಷ್ಟವೆಂದೂ ರಾಮನು ಹಿಂಜರಿಯುತ್ತಿದ್ದಾ 
ನೆಂದು ಸೀತೆಗೆ ನಿಶ್ಚಿತವಾಗಿದೆ. ಆದ್ದರಿಂದ ಈ 
ಬಿರುನುಡಿ. ಸಹಜವಾಗಿ ಇದರ ಅಭಿಪ್ರಾಯ 
ವೆಷ್ಟು? “ಶಿವಧನುಸ್ಸನ್ನು ಮುರಿದ ಮಹಾ 
ವೀರನೆಂದು ನನ್ನ ತಂದೆ ನನ್ನನ್ನು ನಿನಗೆ 
ಮದುವೆ ಮಾಡಿಕೊಟ್ಟಿದ್ದಾನೆ. ನೀನೊಬ್ಬ 
ಕೈಲಾಗದ ಸಾಮಾನ್ಯ ಪ್ರರುಷನೆಂದೇನೂ ಅವನು 
ತಿಳಿಯಲಿಲ್ಲ. ವೀರಾಗಣಿಯಾದ ನೀನು 
ನನ್ನನ್ನು ಕಾಪಾಡಿಕೊಳ್ಳ ಲಾರೆಯಾ? ೫ 
ಎಂದಿಷ್ಟೆ . 

ಸೀತೆ ಧೀರೆಯಾದ ಕ್ಷತ್ರಿಯ ಸ್ತ್ರೀ. ಆತ್ಮಾಭು 
ಮಾನವುಳ್ಳ ವಳು. ತನಗೆ ತೋರಿದ್ದ ನ್ನ್ನು ಓಿರ್ವಾ 
ಕ್ಷಿಣ್ಕ ವಾಗಿ ಹೇಳತಕ್ಕವಳೇ. ಸುತೀಕ್ಷಾಶ ಶಮ 
ದಿಂದ ಹೊರಟಾಗ ಶ "ಶಸ ಧಾರಣೆಯ ವಿಷಯ 
ವಾಗಿ ರಾಮನಿಗೆ ಹೇಳಿದ ಹಿತವಾದ, ರಾವಣ 


ಉತಾನ 
ಛು 





ಬುದ್ದಿಯ ಪರಿಪುಕೆನೂ ರಸನಿಸ್ಕೆಯೂ ಇರುನೆ ಸಸೃದಯೆ 
ಶಿಗಪ್ಟೈೆ ಸಹಜ ಧ್ವನಿ ಗೋಚರಿಸೀತು ; ಅಪ್ರಬುದ್ಧರಿಗಲ್ಲ. 





ನನ್ನು ಧಿಕ್ಕರಿಸಿ ಆಡುವ ಮಾತಿನ ವಿಧಾನ - 
ಮೊದಲಾದ ಸನ್ನಿವೇಶಗಳಲ್ಲಿ ಅವಳ ನಿಜಸ್ವಭಾವ 
ವನ್ನು ಗುರುತಿಸಬಹುದು. ತನ್ನ ಬೆನ್ನ ಮೇಲೆ 
ಕುಳಿತು ಬಂದರೆ ಲಂಕೆಯಿಂದ ಈಗಲೇ 
ಪುರುಮಾಡುತ್ತೇನೆಂದು ಹನುಮಂತನು ಹೇಳಿ 
ದಾಗ, ಇನ್ನೊಬ್ಬ ಸ್ತ್ರೀಯಾಗಿದ್ದರೆ ಕೂಡಲೇ 
ಒಪ್ಪಿಕೊಂಡುಬಿಡುತ್ತಿದ್ದಳು! ಸೀತೆ ಒಪ್ಪಿದ 
ಳೇನು? «ನನ್ನ ಗಂಡ ವೀರಾಗ್ರೇಸರನೆಂದು 
ವಿಖ್ಯಾತನಾಗಿದ್ದಾನೆ. ನಾನು ಕಳ್ಳತನದಿಂದ 
ತಪ್ಪಿಸಿಕೊಂಡು ಹೋದರೆ ಅವನಿಗೆ ಅವಮಾನ 
ವಾದೀತು. ಈ ರಾವಣನನ್ನೂ ರಾಕ್ಷಸಕುಲ 
ವನ್ನೂ ನಿರ್ಮೂಲ ಮಾಡಿ ನನ್ನನ್ನು ಕರೆ 
ದೊಯ್ಯಲಿ. ಅದರಿಂದಲೇ ಆತನಿಗೆ ಕೀರ್ತಿ? 
ಎಂದು ಹೇಳಿಬಿಡುತ್ತಾಳೆ. 

ಪ್ರಕೃತದಲ್ಲಿ ಮೇಲ್ಕಂಡ ಸೀತೆಯ ನುಡಿಗೆ 
ಕುತ್ಸಿತಾರ್ಥವನ್ನು ಕಲ್ಪಿಸಿರುವ “ವಿಚಾರವಾದಿ' 
ಗಳಿದ್ದುರೆಂಬುದು ನಮಗೆ ಗೊತ್ತಿದೆ. *ಸ್ತ್ರಿಯಂ 
ಪುರುಷವಿಗ್ರಹಂ' - ಎಂಬುದಕ್ಕೆ "ನೀನು 
ಗಂಡುವೇಷದ ಹೆಣ್ಣೇ ಸರಿ'ಎಂದು ಅಭಿಪ್ರಾಯ 
ವಂತೆ. ಅವಳ ಮನಸ್ಸಿನಲ್ಲಿದ್ದುದೇ ಹೊರಗೆ 
ಬಂದಿತೆಂದೂ ರಾಮನಿಂದ ಅವಳಿಗೆ ಕಾಮ 
ತೃಪ್ತಿಯಾಗುತ್ತಿರಲಿಲ್ಲವೆಂದೂ ಇದು "ಅಂತ 
ರಂಗದ ಕಾಮಪ್ರವೃತ್ತಿಯ ಅಭಿವ್ಯಕ್ತಿಯೇ 
ಆಗಿ ನಿಲ್ಗುತ್ತದೆ' ಎಂದೂ ಇವರ ಹೇಳಿಕೆ. 


ಧ ನಿಮಾರ್ಗ 


ವ್ಯಂಗ್ಯ, ಅಭಿವ್ಯಕ್ತಿ, ಧ್ವನಿ - ಎಲ್ಲ ಒಂದೇ. 
ಇದು ಹೇಗೆ ಪ್ರಕಾಶಿತವಾಗುತ್ತದೆಯೆಂಬುದನ್ನು 
ಧ್ವನಿಶಾಸ್ತ್ರಕಾರರು ವ್ಯವಸ್ಥೆ ಮಾಡಿದ್ದಾರೆ. 
ಹೇಳತಕ್ಕವರು ಯಾರು, ಯಾರಿಗೆ ಹೇಳಿದ್ದು, 
ಉದ್ದೇಶವೇನು, ಪ್ರಕರಣ ಯಾವುದು - 
ಮುಂತಾದವುಗಳ ಪರಿಶೀಲನೆಯಿಂದ ಪರಿಷ್ಕೃತ 
ಬುದ್ಧಿಯೂ ರಸನಿಷ್ಕನೂ ಆದ ಸಹೃದಯನಿಗೆ 
ಹೊಳೆಯತಕ್ಕದ್ದು ಧ್ವನಿ. ಬೇಕಾಬಿಟ್ಟಿಯಾಗಿ 
ಕಲ್ಪಿಸತಕ್ಕದ್ದಲ್ಲ ಅದು. ಇಲ್ಲಿ ಮಾತಾಡಿದವಳು 


ಏಪ್ರಿಲ್‌ ೧೯೮೪ 


ಸೀತೆ... ಅವಳು ಮಹಾಪತಿವ್ರತೆಯೆಂದೂ 
ಸಾಧ್ವೀಶಿರೋಮಣಿಯೆಂದೂ ವಾಲ್ಮೀಕಿಗಳೇ 
ಕಾವ್ಯದ ಉದ್ದಕ್ಕೂ ಸ್ಫುಟವಾಗಿ ಪ್ರತಿಪಾದಿ 
ಸುತ್ತ ಹೋಗಿದ್ದಾರೆ. ಪತಿಯಾದ ರಾಮನಿಗೆ 
ಹೇಳಿದ ಮಾತಿದು. ಆತನಾದರೋ ಕವಿಯ 
ಹೇಳಿಕೆಯಂತೆ "ಧರ್ಮಭೃತಾಂ ವರಃ, ಧನು 
ಷ್ಮತಾಂ ಶ್ರೇಷ್ಠಃ, ಸಮರೇ ಚಾಪ್ರತಿದ್ವಂದ್ವಃ, 
ಆಜಾನುಬಾಹುಃ, ನೋಡತಕ್ಕವರ ದೃಷ್ಟಿ 
ಚಿತ್ತಾಪಹಾರಿಯಾದ ಸೌಂದರ್ಯವುಳ್ಳವನು.? 
ಉದ್ದೇಶವಾದರೋ ತನ್ನನ್ನು ಅರಣ್ಯಕ್ಕೆ ಕರೆದು 
ಕೊಂಡು ಹೋಗಲಿ - ಎಂಬುದು. ಕರೆ 
ದೊಯ್ಯಲು ಆತನು ಒಪ್ಪುತ್ತಿಲ್ಲವೆಂಬುದು 
ಪ್ರಕರಣ. ತಾನು ರಾಮನ ಜೊತೆಗೆ ಹೋಗ 
ದಿದ್ದರೆ ತನ್ನ ಧರ್ಮದ ಆಚರಣೆಗೆ ಚ್ಯುತಿ 
ಯಾಗುವುದೆಂಬ ತೀವ್ರ ಆತಂಕದಿಂದ ನೊಂದು 
ಸೀತೆ ಈ ಮಾತನ್ನಾಡುತ್ತಿದ್ದಾಳೆ. ಈ ಸಂದರ್ಭ 
ದಲ್ಲಿ ಅಂತರಂಗದ ಕಾಮಪ್ರವೃತ್ತಿಯ 
ಅಭಿವ್ಯಕ್ತಿ'ಗೆ ನಿಮಿತ್ತವಾದರೂ ಏನು ? 
ಹಾಗೆನ್ನುವುದು ಅತ್ಯಂತ ಅಪ್ರಬುದ್ಧವಾದ 
ಬಾಲಿಶತನದ ಹೇಳಿಕೆ. ಧ್ವನಿಮಾರ್ಗಕ್ಕೆ ಅಪ 
ಚಾರವೆಸಗುವ ಅಪಸಿದ್ಧಾಂತ. ಭೋಜನದ 
ನಡುವೆ ಭೇತಾಳೋದಯ. 

ಲಕ್ಷ್ಮಣನು ಅರಣ್ಯಕ್ಕೆ ಬರುತ್ತಾನೆಂಬುದರ 
ಸುಳಿವೂ ಇದುವರೆಗೆ ಸೀತೆಗೆ ತಿಳಿದಿಲ್ಲ. ಆಕೆಗೆ 
ಲಕ್ಷ್ಮಣನಲ್ಲಿ ಮನಸ್ಸಿತ್ತೆಂಬುದು ಈ "ವಿಚಾರ 


ವಾದಿ'ಗಳಿಗೆ ಹೊಳೆದ “ಅಭಿವ್ಯಕ್ತಿ”. ಆ ಪಕ್ಷ 
ದಲ್ಲಿ ಅವಳು ಲಕ್ಷ್ಮಣನೊಡನೆ ಅರಮನೆ 
ಯಲ್ಲಿಯೇ ಉಳಿಯಬಹುದಾಗಿತ್ತು, ರಾಮ 


ನೊಡನೆ ಅರಣ್ಯಕ್ಕೆ ಹೋಗುತ್ತೇನೆಂದು ಹಠ 
ಹಿಡಿದಿದ್ದೇಕೆ ? 


ಸದ್ಭಾವನೆ 


ಅದಿರಲಿ; ಈ ನುಡಿಯಲ್ಲಿ ಸಾಧ್ವಿಯರಿಗೆ 
ಅನುರೂಪವಲ್ಲದ ಕಾಠಿಣ್ಯವಿದೆಯೆಂಬುದು ಸಹ 
ಒಪ್ಪತಕ್ಕದ್ದಲ್ಲ. ಅನ್ಯೋನ್ಯ ಅನುರಕ್ತರಾದ 


೭೭ 


ದಂಪತಿಗಳಲ್ಲಿ ಪ್ರಣಯದಿಂದಲೇ ಬರುವ ಇಂತಹ 
ಮಾತು ರಮಣೀಯವೇ, ಸರಸವೇ-ಎಂಬುದು 
ಕಾವ್ಯಮಾರ್ಗದಲ್ಲಿ ಸುಪ್ರಸಿದ್ಧ. ಗೃಹಸ್ಥರಿಗೆ 
ಅನುಭವವೇದ್ಯವಾದದ್ದೂ ಸಹ. ಇಷ್ಟೇ ಅಲ್ಲ. 
ಸೀತೆಯ ನುಡಿಯನ್ನು ಇನ್ನೂ ಕೇಳಿ; 

«ಶ್ರೀರಾಮ, ಅನನ್ಯ ಪರಾಯಣಳಾದ 
(ನಿನ್ನನ್ನೇ ನಂಬಿರುವ) ನನ್ನನ್ನು ಬಿಟ್ಟು 
ಹೋಗಲು ಬಯಸಿದ್ದೀಯಲ್ಲ, ಯಾವ ಕಾರಣ 
ದಿಂದ ನಿನಗೆ ವಿಷಾದ ? ಯಾವುದಕ್ಕೆ ಭಯ ? 
ಸತ್ಯವಂತನನ್ನು ಸೇವೆ ಮಾಡಿಕೊಂಡಿದ್ದ ಸಾವಿತ್ರಿ 
ಯಂತೆ ನಾನು ನಿನಗೆ ಅಧೀನಳಾಗಿ ನಿನ್ನ ಸೇವೆ 
ಮಾಡಿಕೊಂಡು ಇರತಕ್ಕವಳೆಂದು ತಿಳಿ. ನಾನು 
ಮನಸ್ಸಿನಲ್ಲಿಯೂ ಇನ್ನೊಬ್ಬನನ್ನು ಸ್ಮರಿಸತಕ್ಕವ 
ಛಲ್ಪ್ಲ. ನಾನು ನಿನ್ನೊಡನೆ ಬಂದೇ ಬರುತ್ತೇನೆ. 
ಕುಲಕ್ಕೆ ಕೆಟ್ಟಹೆಸರನ್ನುತರಬಾರದೆಂಬ ಇನ್ನೊಬ್ಬ 
ಸ್ತ್ರೀಯಾದಳೂ ಹೀಗೆಯೇ ಮಾಡುವಳು. 
ಕುಮಾರಿಯಾಗಿ ನಿನ್ನ ಕೈಹಿಡಿದು ನಿನ್ನ ಪತ್ರಿಯಾಗಿ 
ಇಷ್ಟು ಕಾಲ ಬಾಳಿದ್ದೇನೆ. ಈಗ ನನ್ನನ್ನು 
ನಾಟಕದಲ್ಲಿ ಕುಣಿಯುವ ನಟನಂತೆ ಇನ್ನೊಬ್ಬ 
ರಿಗೆ ಒಪ್ಬಿಸಿ ಹೋಗುವೆಯಾ? ಯಾವ ಧರ್ಮಕ್ಕೆ 
ಅನುಕೂಲವಾಗಿ ಆಚರಿಸಬೇಕೆಂದು ಸದಾ 
ಹೇಳುತ್ತಿರುವೆಯೋ, ಯಾವ ಧರ್ಮದ ಪಾಲನೆ 
ಗಾಗಿ ನೀನು ಇಂಥ ದಂಡನೆಯನ್ನು ಅಂಗೀಕರಿ 
ಸಿದ್ದೀಯೋ ಆ ಧರ್ಮಕ್ಕೆ ನೀನು ಅಧೀನ 
ವಾಗಿರು. ಪರಂತಪ, ದೋಷರಹಿತ, ಆ ಧರ್ಮಕ್ಕೆ 
ಏಧೇಯನಾಗಿ ನಡೆದುಕೊ.” 

_-ಅಯೋ. ೩೦, ೫-೯ 

ಇಷ್ಟು ಸದ್ಭಾವನೆಯಿಂದಾಡಿದ ವೀರ್ಯವತ್ತಾದ 
ನುಡಿಯಲ್ಲಿ ಯಾರಾದರೂ ಕೆಟ್ಟದ್ದನ್ನೇ 
ಹುಡುಕುವುದಾದರೆ ಅವರ "ಸಹೃದಯತೆ'ಗೆ 
ದೂರದಿಂದಲೇ ನಮಸ್ಕಾರ. ದಿವಂಗತ ರೈ॥ ಆ॥ 
ಶ್ರೀನಿವಾಸ ಶಾಸ್ತ್ರಿಗಳು ಹೇಳುತ್ತಾರೆ : “This 
15 a wicked thought that enters 
the mind of narrow-minded little- 
hearted men. I cannot forgive 
the people who speak ill of Sita” 
(Lectures on the Ramayana, p. 
361) 

ಅಲ್ಪಚೇತನರಾದ 
ಮಾನಧನನೆಂದೂ 


ನಮ್ಮ ಮಾತಿರಲಿ. 


ಪುರುಷೋತ್ತಮನೆಂದೂ 


೭೮ 


ಕವಿಯೇ ಹಾಡಿ ಹೊಗಳಿದ ಶ್ರೀರಾಮನ: 
ಪ್ರತಿಕ್ರಿಯೆಯಾದರೂ ಏನು? ಶೋಕಸಂತಪ್ತ 
ಳಾದ ಸೀತೆ ಹೀಗೆಯೇ ಹಲವು ಬಗೆಯಲ್ಲಿ 
ಕಾಡಿ, ಬೇಡಿ, ಗೋಳಾಡಿ ಕಡೆಯಲ್ಲಿ. 

ಚುಕ್ರೋಶ ಪತಿಮಾಯಸ್ತಾ 

ಭೃಶಮಾಲಿಂಗ್ಯ ಸಸ್ವರಂ॥' 

"ಆಯಾಸಗೊಂಡು ಗಂಡನನ್ನು ಬಿಗಿದಪ್ಪಿ 
ಕೊಂಡು ಗಟ್ಟಿಯಾಗಿ ಅಳತೊಡಗಿದಳು. 

ಆಗ ಶ್ರೀರಾಮನು ದುಃಖಾರ್ತಳಾಗಿ 
ಎಚ್ಚರದಪ್ಪಿದಂತಿದ್ದ ಸೀತೆಯನ್ನು ಆಲಿಂಗಿಸಿ 
ಕೊಂಡು ಸಂತೈಸುತ್ತ ಹೀಗೆಂದನು 

“ಸೀತೆ, ನಿನಗೆ ದುಃಖವನ್ನಿತ್ತು ನಾನು ಸ್ವರ್ಗ 
ಸುಖವನ್ನಾದರೂ ಬಯಸೆನು. ನನಗೆ ಎಲ್ಲಿಯೂ 
ಯಾರಿಂದಲೂ ಭಯವಿಲ್ಲ. ನಿನ್ನ ಹೃದ್ಧ ತವಾದ 
ಅಭಿಪ್ರಾಯವೆಲ್ಲವೂ ನನಗೆ ತಿಳಿದಿರಲಿಲ್ಲ. ಆದ್ದ 
ರಿಂದ ನಿನ್ನನ್ನು ರಕ್ಷಿಸಿಕೊಂಡಿರಲು ಸಮರ್ಥ 
ನಾದರೂ ಕಾಡಿಗೆ ಕರೆದೊಯ್ಯಲು ಇಷ್ಟಪಡ 
ಲಿಲ್ಲ. ಮೈಥಿಲಿ, ನನ್ನೊಡನೆ ವನವಾಸ 
ಮಾಡುವುದಕ್ಕಾಗಿ ನೀನು ಜನ್ಮವೆತ್ತಿದ್ದೀಯೆ..... 

ಅನುಗಚ್ಛಸ್ವ ಮಾಂ ಭೀರು 

ಸಹಧರ್ಮಚರೀ ಭವ ॥ 

-ನನ್ನೊಡನೆಬಾ. ಸಹಧರ್ಮಚಾರಿಣಿಯಾಗಿರು. 

ಸಹೃದಯನಿಗೆ ಅತ್ಯಂತ ರೋಚಕವೂ 
ಕರುಣಾಜನಕವೂ ಆದ ಒಂದು ಭವ್ಯದೃಶ್ಯವನ್ನೇ 
ಇಲ್ಲಿ ಕವಿಯು ನಿರ್ಮಿಸಿದ್ದಾನೆ. ಕಲ್ಲು ಎದೆಯ 
ಬರಡು ಹೃದಯದವನಿಗೆ "ಇಲ್ಲಿಯೂ ಕಾಮ 
ಪ್ರವೃತ್ತಿಯ ಅಭಿವ್ಯಕ್ತಿ? ಕಾಣುತ್ತದೆ. ಮೊಸರಿ. 
ನಲ್ಲಿಯೂ ಕಲ್ಲು ಸಿಗುತ್ತದೆ! 

ವನಕ್ಕೆ ಹೊರಡುವಾಗ ಸೀತೆಗೆ ಕೌಸಲೈಯು 
ಕೆಲವು ಹಿತವಚನಗಳನ್ನು ಹೇಳುತ್ತಾಳೆ. ಆಗ 
ಸೀತೆ ಅತ್ತೆಗೆ ಕ್ಳೈ ಮುಗಿದು “ದೇವಿ, ನೀನು 
ಆಜ್ಞೆ ಮಾಡಿದಂತೆಯೇ ನಡೆದುಕೊಳ್ಳುವೆನು. 
ಪತಿಯ ಷಯದಲ್ಲಿ ಹೇಗೆ ನಡೆದುಕೊಳ್ಳ 
ಬೇಕೆಂಬುದನ್ನು ನಾನು ಬಲ್ಲೆ. ಗುರುಹಿರಿಯರು 
ನನಗೆ ಹೇಳಿಕೊಟ್ಟಿದ್ದಾರೆ. ಚಂದ್ರಿಕೆಯು 
ಹೇಗೆ ಚಂದ್ರನನ್ನು ಬಿಟ್ಟಿರದೋ ಹಾಗೆ ನಾನು 
ಧರ್ಮವನ್ನು ಬಿಟ್ಟು ಹೋಗತಕ್ಕವಳಲ್ಲ. ತಂತಿ 


ಯಿಲ್ಲದೆ ವೀಣೆ ನುಡಿಯದು. ಚಕ್ರವಿಲ್ಲದೆ 
ರಥವು ನಡೆಯದು. ಸ್ತ್ರೀಣಾಂ ಭರ್ತಾ ಹಿ 
ದೈವತಂ ಹೆಂಗಸರಿಗೆ ಪತಿಯೇ ದೇವರು? 


ಉತಾ ನ 
ಣು 


ಎನ್ನುತ್ತಾಳೆ (ಅಯೋ. ೩೯, ೨೭.೩೩). 


ಕರುಣರಸ ಪ ವಾಹ 


ಗಂಗಾನದಿಯನ್ನು ದಾಟುವಾಗ, «ನನ್ನ ಪತಿ 
ವನವಾಸವನ್ನು ಮುಗಿಸಿ ಸೌ ಖ್ಯದಿಂ ದ 
ಅಯೋಧ್ಯೆಗೆ ಹಿಂದಿರುಗಿ ಬರುವಂತಾಗಲಿ” 
ಎಂದು ಗಂಗೆಯನ್ನು ಬೇಡಿಕೊಳ್ಳುತ್ತಾಳೆ. 
ಯಮುನೆಗೆ ಪ್ರಾರ್ಥನೆ ಸಲ್ಲಿಸುತ್ತಾಳೆ. ವಟ 
ವೃಕ್ಷಕ್ಕೆ ಕೈ ಮುಗಿಯುತ್ತಾಳೆ. ಹರಕೆ ಹೊರು 
ತ್ತಾಳೆ. ರಾಮಾಯಣವನ್ನು ವ್ಯಾಸಂಗ ಮಾಡುವ 


ಪ್ರತಿಯೊಬ್ಬರಿಗೂ ಸೀತೆಗೆ ಗಂಡನಲ್ಲಿರುವ 
ಅತಿಶಯವಾದ ಪ್ರೇಮ, ಭಕ್ತಿ, ದೃಢನಿಷ್ಠೆ 
ಗಳು ಹೆಜ್ಜೆಹೆಜ್ಜೆಗೂ ಗೋಚರಿಸುತ್ತವೆ. 


ರಾಮನು ಸೀತೆಯನ್ನು ಎಷ್ಟು ಪ್ರೀತಿಯಿಂದ 
ನೋಡಿಕೊಳ್ಳುತ್ತಲಿದ್ದನೆಂಬುದರ ಅರಿವಾಗು 
ತ್ತದೆ. ರಾವಣನು ಸೀತೆಯನ್ನು ಅಪಹರಿಸಿ 
ದಾಗ ಆತನು ಶೋಕಿಸಿದ ಪರಿ ಎಷ್ಟು ? ಆದರ 
ಆಳವೆಷ್ಟು? ಕರುಣರಸದ ಪ್ರವಾಹವೇ ಉಕ್ಕಿ 
ಹರಿಯುತ್ತದೆ. ಸೀತಾವಿರಹದಿಂದ ಅವನು 
ಹುಚ್ಚನಂತಾಗುತ್ತಾನೆ. ಗಿಡಮರಗಳನ್ನೂ ವನ್ಯ 
ಜಂತುಗಳನ್ನೂ ನೋಡಿ «ನನ್ನ ಕಾಂತೆಯನ್ನು 
ಕಂಡಿರಾ?» ಎಂದು ಹಲುಬುತ್ತಾನೆ. ಸೀತೆಗಾಗಿ 
ನಾಲ್ಕು ಬಗೆಯಲ್ಲಿ ಶ್ರೀರಾಮನು ಪರಿತಪಿಸು 
ಶ್ರಿದ್ದನೆಂದು ಹನುಮಂತನ ವಿಶ್ಲೇಷಣೆ - 
ಸ್ತ್ರೀ ಪ್ರನಷ್ಟೇತಿ ಕಾರುಣ್ಮಾತ್‌ 
ಆಶ್ರಿತೇತ್ಯಾನ್ಭಶಂಸ್ಕೃತಃ ॥ 
ಪತ್ನೀ ನಷ್ಟೇತಿ ಶೋಕೇನ 
ಪ್ರಿಯೇತಿ ಮದನೇನ ಚ ॥ 
-. ಸುಂದರಕಾಂಡ, ೧೫-೫೦ 
«ಅಬಲೆಯಾದ ಸ್ತ್ರೀಯೊಬ್ಬಳು ರಾಕ್ಷಸನ 
ಕೈಗೆ ಸಿಕ್ಕಿದಳಲ್ಲ - ಎಂಬ ಕಾರುಣ್ಯ ಒಂದು; 
ತನ್ನನ್ನೇ ನಂಬಿ ಬಂದವಳನ್ನು ರಕ್ಷಿಸಲು ಆಗ 
ಲಿಲ್ಲವಲ್ಲ-ಎಂಬ ವ್ಯಥೆ ಒಂದು; ಕೈಹಿಡಿದ 
ಹೆಂಡತಿ ಎಂಬ ಚಿಂತೆ ಒಂದು; ತನಗೆ ಅತ್ಯಂತ 
ಪ್ರಿಯಳೆಂಬ ಮೋಹ ಇನ್ನೊಂದು. ಹೀಗೆ 
ನಾಲ್ಕು ವಿಧದಲ್ಲಿ ಇವಳಿಗಾಗಿ ಕೊರಗು 
ತ್ರಿರುವನು.” 
ಒಂದು ಹಂತದಲ್ಲಿ ರಾಮನು ಕ್ರೋಧಾ 
ವಿಷ್ಟನಾಗಿ ಸೀತೆಯನ್ನು ಪಡೆಯುವುದಕ್ಕೋಸ್ಕರ 
«ನಾಶಯಾಮಿ ಜಗತ್‌ ಸರ್ವಂ ತ್ರೈಲೋಕ್ಯಂ 
ಏಪ್ರಿಲ್‌ ೧೯೮೪ 


ಸಚರಾಚರಂ” ಎಂದು ಆರ್ಭಟಸುತ್ತಾನೆ. "ಒಬ್ಬ 
ರಾಕ್ಷಸನ ತಪ್ಪಿಗಾಗಿ ಜಗತ್ತನ್ನೇ ನಾಶಮಾಡು 
ವುದು ಯುಕ್ತವಲ್ಲ'ವಂದು ಲಕ್ಷ್ಮಣನು ಸಂತೈಸು 
ತ್ತಾನೆ. 
ತೇ x* x* 

ಇಷ್ಟೆಲ್ಲ ಏಕೆ ಬರೆಯಬೇಕಾಯಿತೆಂದರೆ, 
"ರಾಮನು ತಾಪಸ, ಜಟಾಧಾರಿ, ಒಂದು ರೀತಿ 
ಯಲ್ಲಿ ಕೈಲಾಗದವನು. ಆದ್ದರಿಂದ ಸೀತೆಯ 
ಕಾಮಪ್ರವೃತ್ತಿ ಆನ್ಫತ್ರ ಹರಿಯಿತು” ಎಂದು 
ಅಸಂಬದ್ಧವಾಗಿ ಹಲುಬುವ ಉದ್ದನಾಲಗೆಯವ 
ರಿದ್ದಾರೆ, ಅವರಿಗಾಗಿ. ಸೀತೆ ವನಕ್ಕೆ ಬರುತ್ತೇ 
ನೆಂದು ನಿರ್ಬಂಧಿಸುವಾಗ ಶ್ರೀರಾಮನಿಗೆ 
ಹೇಳಿದ ಇನ್ನೊಂದು ಮಾತನ್ನು ಕೇಳಿ - 

ಶುಶ್ರೂಷಮಾಣಾ ತೇ ನಿತ್ತಂ ನಿಯತ 


ರೋಗವಿದೆ 
ಯಂತೆ. ಅದು ಯಾರಿಗೆ ಬಂದು ಬದಿಯು 
ತ್ತದೆಯೋ ಅವರಿಗೆ ಜಗತ್ತೆಲ್ಲ ಕಾಮಮಯ 
ವಾಗಿ ಕಾಣುವುದಂತೆ. ಕಾಮವೇ ಪರಮ 
ಪುರುಷಾರ್ಥವಾಗುತ್ತದೆ. ಯಾರು ಏನು 
ಹೇಳಿದರೂ ಅವರಿಗೆ ಕಾಣುವುದು ಕಾಮದ 
ಸೂಚನೆಯೇ! ಪ್ರಕೃತಿಯೆಲವೂ ಕಾಮದ 
ಸಂಕೇತ! ಮರದ ಎಲೆಗಳನ್ನು ನೋಡಿ! ನೆಟ್ಟ 
ಗಿರುವ ತೊಟ್ಟನ್ನು ನೋಡಿ! ಆದೆಲ್ಲ ಸ್ತ್ರೀ 
ಪ್ರರುಷರ ಸಂಕೇತ. ಕೃಷ್ಣನೆಂದರೆ ಯಾರು? 
ಅವನು ಕರಿಯ. ಕಪ್ಪು ಕಾಮದ ಸಂಕೇತ! 
ಅವನು ಹಿಡಿದದ್ದು ಅರ್ಜುನನ ಕುದುರೆಗಳನ್ನು. 
ಕುದುರೆ ಏನನ್ನು ಸೂಚಿಸುತ್ತದೆ? 
"ವಾಜೀಕರಣ' ಎಂಬ ಶಬ್ದ ಕಾಮಶಾಸ್ತ್ರ 
ಪ್ರಸಿದ್ದ. ಕೃಷ್ಣನ ಚಾಟಿ, ಕೊಳಲು -ಎಲ್ಲ ಈ 
ವಿಷಯವನ್ನು ಅಭಿ ವ್ಯ ಕ್ವಗೊಳಿಸುತ್ತವೆ, 
ಅವನನ್ನು ಭಗವಾನ್‌ ಎನ್ನುತ್ತಾರೆ. ಭಗ ಶಬ್ದದ 
ಅರ್ಥಕ್ಕೆ ಕೋಶವನ್ನು ನೋಡಬಹುದು. 
ಭಗವದ್ಗೀತೆ ಎಂದರೆ ಕಾಮಗೀತೆಯೇ....ಹೀಗೆ 
ಬರೆದು ಕೋಲಾಹಲವೆಬ್ಬಿ ಡಾಕ್ಟರೇಟನ್ನು 
ಗಿಟ್ಟಿಸಿದ 


ಕಾಲಾ ಎಮ 


ಸಿ ಲ್ಲ 

ಸಂಶೋಧಕ ಮಹನೀಯರಿರುವ 
ನಾಡು ನಮ್ಮದು! 

(ಮುಂದುವರಿಯುವುದು) 

೭೯ 





46 
ಓದು ಸಾವಿರ ರೂಪಾಯಿ ಅವಸರವಾಗಿ ಬೇಕಾಗಿತ್ತು. » 
«ನೂರಿ, ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು? ಎಂದು ಕೈಗಳನ್ನು ಒ 
ಹೇಳಿದ ನಸೀರ್‌, ಅವನ ಮುಖದಲ್ಲಿ ಬೇಸರದ ಛಾಯೆ ಮೂಡಿತ್ತು.» 


ಗ್ರ 
| 


* ಎಂಡು 





ವಾಲ್ಮೀಕಿ ಮುನಿಗಳ 
ಸೀತಾಯನ 
ಇಾ ವಿ 





ರಿಠಿವ:ನಿಗೆ ಸೀತೆಯ ಬಗೆಗೆ ಉಪೇಕ್ಷೆ ಇತ್ತೆಂದು 
ಯಾವ ಬಾಯಿಂದ ಹೇಳಲಾದೀ ತು? 
“ಪ್ರಾಣೇಭ್ಯೋತಪಿ ಗರೀಯಸೀ - ನನ್ನ 
ಪ್ರಾಣಕ್ಕಿಂತಲೂ ನೀನು ನನಗೆ ಹೆಚ್ಚಿ 
ನವಳು' ಎಂದು ಆತನೇ ಹಲವು ಬಾರಿ ಸೀತೆಗೆ 
ಹೇಳಿದ್ದಾನೆ. ರಾಜ್ಯತ್ಕಾಗದ ಸಂದರ್ಭದಲ್ಲಿ 
“ಸೀತೆಯನ್ನಾದರೂ ಭರತನಿಗೆ ಕೊಟ್ಟೇನು” 
ಎಂಬ ಮಾತು ಒಂದು ಕಡೆ ಬರುತ್ತದೆ. 
ಧರ್ಮದ ಮೇಲಿನ ಶ್ರದ್ಧೆಯಿಂದಲೂ ಭರತ 
ನಲ್ಲದ್ದ ವಾತ್ಸಲ್ಯದಿಂದಲೂ ಹೇಳಿದ ಮಾತಿದು. 
ತನಗೆ ಅತ್ಯಂತ ಪ್ರಿಯಳಾದವಳು ಸೀತೆ. 
ಭರತನಿಗೆ ಹಿತವಾಗುವುದಾದರೆ ಸರ್ವಸ್ವವನ್ನೂ 
ಬಿಟ್ಟುಕೊಡುತ್ತೇನೆ, ಸೀತೆಯನ್ನಾದರೂ ತೃಜಿಸು 
ತ್ತೇನೆ ಎಂದು ತಾತ್ಪರ್ಯವೇ ಹೊರತು ಸೀತೆ 
ಯನ್ನು ಭರತನಿಗೆ ಕೊಟ್ಟುಬಿಡುತ್ತೇನೆ ಎಂದರ್ಥ 
ವಲ್ಲ. ಅಂತಹ ಆಧರ್ಮದ ನುಡಿ ರಾಮನ 
ಬಾಯಿಂದ ಬಂದೀತೆಂದು ಊಹಿಸಲೂ ಸಾಧ್ಯ 
ಎಲ್ಲ. ಕಾವ್ಯವನ್ನೋದುವ ಬಗೆ ಇದಲ್ಲ. 
ಲೋಕದಲ್ಲಿಯೂ ಸಹ *ಸಿಹಿತಿಂಡಿಗಾಗಿ ಪ್ರಾಣ 
ವನ್ನೇ ಬಿಡುತ್ತಾನೆ' ಎಂಬ ಮಾತಿಗೆ ನೇರವಾದ 
ವಾಚ್ಛಾರ್ಥವನ್ನು ಹಡಿಯಲಾದೀ ತೆ)? 
ಪ್ರಾಣವೇ ಬೇಡವಾದವನಿಗೆ ಸಿಹಿತಿಂಡಿ ಏಕೆ? 

"ಅಭಿವ್ಯಕ್ತಿವಾದಿ'ಗಳು ಧ್ವನಿಸ್ಕಳದಲ್ಲಿ 
ವಾಚ್ಯಾರ್ಥವನ್ನೇ ಹಿಡಿದು ತಮಗೆ ಶೋರಿ 
ದಂತೆ. ಹೇಳುವುದು. ಒಂದು “ಅಪುರ್ವ 
ಸಹೃದಯತೆ ! 

ಹನುಮಂತನು ಸೀತೆಗೆ ಹೇಳುವ ಮಾತಿದು : 
«ದೇವಿ, ರಾಮನ ಮನಸ್ಸು ನಿನ್ನಲ್ಲಿಯೇ ಲೀನ 
ವಾಗಿರುವುದರಿಂದ, ತನ್ನ ಮೈಮೇಲೆ ಕಾಡು 
ನೊಣವಾಗಲಿ, ಸೊಳ್ಳೆಯಾಗಲಿ, ಹುಳು ಹುಪ್ಪಟೆ 
ಗಳಾಗಲಿ ಎರಗಿದರೆ ಅವುಗಳನ್ನು ಓಡಿಸುವುದೇ 
ಇಲ್ಲ. ಕಾಮವಶನಾಗಿ ಸದಾ ನಿನ್ನನ್ನು ಚಿಂತಿ 


ಮೇ ೧೯೮೪ 


ಳಿ 


"ಫಿಜಾರವಾಥಿ'ಗಳು, 


ಕುತ್ತಿಕಾರ್ಥ ಕಲ್ಪನೆಗಳು 


ಎನ್‌. ರಂಗನಾಥಶರ್ಮಾ 


ಸುತ್ತ, ಶೋಕಿಸುತ್ತ ಇರುವನು. ಬೇರೆ ಯಾವು 
ದನ್ನೂ ಯೋಚಿಸುವುದೇ ಇಲ್ಲ. ಆತನಿಗೆ. 
ನಿದ್ರೆಯೇ ಬರುತ್ತಿಲ್ಲ. ಆಕಸ್ಮಿಕವಾಗಿ: ನಿದ್ರೆ 
ಬಂದರೂ "ಹಾ ಸೀತೆ' ಎಂದು ಕನವರಿಸುತ್ತಲೇ 
ಎಚ್ಚರಗೊಳ್ಳುವನು. ಹಣ್ಣನ್ನಾಗಲಿ ಸುಂದರ 
ವಾದ ಹೂವನ್ನಾಗಲಿ ನೋಡಿದರೆ, ನಿನ್ನನ್ನು 
ಸ್ಮರಿಸಿಕೊಂಡು “ಹಾ ಸೀತೆ' ಎಂದು ಹಂಬಲಿ 
ಸುತ್ತ ನಿಟ್ಟುಸಿರು ಬಿಡುವನು” (ಸುಂದರ. 
ಕಾಂಡ, ೩೬, ೪೩-೪೫). 

ಸೇನಾಸಮೇತನಾಗಿ ಶ್ರೀರಾಮನು ಸಮುದ್ರ 
ತೀರಕ್ಕೆ ಬಂದಿದ್ದಾನೆ. ಆಚೆಯ ದಡದ ಲಂಕೆ 
ಯಲ್ಲಿ ಅವಳಿರುವುದನ್ನು ನೆನೆಸಿಕೊಂಡು ಆತನ 
ವಿರಹಶೋಕ ಉಲ್ಬಣಿಸುತ್ತದೆ. ಆಗ ಲಕ್ಮಣ 
ನೊಡನೆ ವಿಲಪಿಸುತ್ತ ಹೇಳುತ್ತಾನೆ: 


[a 
ಲಕ್ಷ್ಮಣ, ಕಾಲವು ಕಳೆದಂತೆ ಶೋಕವು ಯಾರಿ 


28 


ಗಾದರೂ ಸದಿಮೆಯಾಗುವ್ರದುಂಟು. ನನಗಾ 
ದರೋ ನನ್ನ ಕಾಂತೆಯನ್ನು ನೋಡದೆ ಶೋಕವು 
ದಿನದಿನವೂ ಹೆಚ್ಚುತ್ತಲಿದೆ. ನನ್ನ ದುಃಖ 
ವೇನೆಂದರೆ, ಅವಳ ತಾರುಣ್ಯವು ವೃರ್ಥವಾಗಿ 
ಕ ೦ 
ಕಳೆದುಹೋಗುತ್ತದೆ ಎಂದು. ಓ ತಂಗಾಳಿಯೇ, 


ನನ್ನ ಇನಿಯಳು ಎಲ್ಲಿರುವಳೋ ಆ ದಿಕ್ಕಿನಿಂದ 
ಬೀಸುತ್ತ ಬಾ! ಅವಳನ್ನು ಸ್ಪರ್ಶಿಸಿ 
ನನ್ನನ್ನೂ ಬಂದು ಸ್ಪರ್ಶಿಸು ! ಆಗ ನಿನ್ನ ಸ್ಪರ್ಶ 
ದಿಂದ ಅವಳನ್ನು ಬಟ್ಟಿ ದಂತಾಗುವುದು. 
ಸೀತೆಯು ನೋಡುವ ಚಂದ್ರನನ್ನು ನೋಡಿದಾಗ, 
ನಮ್ಮೀರ್ವರ ದೃಷ್ಟಿಯು ಕೂಡಿತು - ಒಬ್ಬರ 
ನ್ನೊಬ್ಬರು ನೋಡಿದೆವೆಂದು ತಿಳಿಯುತ್ತಿದ್ದೇನೆ! 
...ಮನ್ಮಥಾಗ್ನಿಯು ಅಹೋರಾತ್ತವೂ ನನ್ನನ್ನು 
ಉರುಬುತ್ತಿದೆ. ಈ ಅಗ್ನಿಗೆ ಅವಳ ವಿರಹವೇ 
ಇಂಧನವಾಯಿತು. ಅವಳ ಚಿಂತೆಯೇ ಕರಾಳ 
ಜ್ವಾಲೆಯಾಯಿತು. ತಮ್ಮ, ನಿನ್ನನ್ನು ಬಿಟ್ಟು 
ಈ ಸಮುದ್ರದಲ್ಲಿ ಮುಳುಗಿ ಮಲಗಿಬಿಡುವೆನು. 


೮೫ 


ಆಗ ಈ ಮನ್ಮಥಾಗ್ನಿಯು ನನ್ನನ್ನು ಸುಟ್ಟು 


ಬೂದಿಮಾಡಲಾರದು!» (ಯುದ್ಧಕಾಂಡ, 
೫, ೫-೯) 
ಈ ಬಗೆಯ ಸಾಕ್ಷ ಗಳನ್ನು ಪುಟಗಟ್ಟಲೆ 


ಬರೆದು ತೋರಿಸಬಹುದು. ಕಣ್ಣಿದ್ದೂ ಕುರುಡ 
ರಾದವರಿಗೆ ಏನನ್ನು ತೋರಿಸೋಣ ? ಕಿವಿ 
ಯಿದೂ ಕಿವುಡರಾದವರಿಗೆ ಏನನ್ನು ಹೇಳೋಣ? 


ವಿರಾಧಪ್ರಸಂಗ 


ಅರಣ್ಮಕಾಂಡದ ಆರಂಭದಲ್ಲಿಯೇ ಶ್ರೀರಾಮನ 
ಶಂಕೆ ದಿಟವಾಗುತ್ತದೆ. ವಿರಾಧನೆಂಬ ರಾಕ್ಷಸನು 
ನುಗ್ಗಿಬಂದು ಸೀತಾದೇವಿಯನ್ನು ಎಳೆ 
ದೊಯ್ಯುತ್ತ ರಾಮಲಕ್ಷ್ಮಣರನ್ನು ಕುರಿತು 
«ಎಲೈ, ಯಾರು ನೀವು ? ಜಟೆಯನ್ನು ಕಟ್ಟಿ 
ನಾರುಬಟ್ಟೆಯನ್ನುಟ್ಟಿದ್ದೀರಿ. ಹೆಂಗಸೊಬ್ಬಳನ್ನು 
ಕರೆತಂದಿದ್ರೀರಿ. ನಿಮ್ಮ ಆಯುಸ್ಸು ಮುಗಿಯಿತು” 
ಎಂದು ಅಬ್ಬರಿಸುತ್ತಾನೆ (ಅರಣ್ಯ, ೩-೧೦). 
ಇಲ್ಲ ವಿರಾಧನು ಬಳಸಿರುವ ಮಾತು "ಸಭಾರ್‌? 
ಎಂದು. ಇಲ್ಲಿ ಭಾರೈಯೆಂದರೆ ಹೆಂಗಸೆಂದು 
ಸಾಮಾನ್ಮಾರ್ಥವೇ ಹೊರತು ಮಡದಿಯೆ:ಂಬ 
ವಿಶೇಷಾರ್ಥವಲ್ಲ. ವಾಸಃ ಪ್ರಮದಯಾ ಸಹ 
ಎಂದು ಆಮೇಲೆ ಹೇಳಿದ ವಿರಾಧನ ಮಾತಿ 
ನಿಂದಲೇ ಇದು ಸ್ಪಷ್ಟವಾಗಿದೆ. ಅವಳು 
ಯಾರೆಂಬುದು ಆ ರಾಕ್ಷಸನಿಗೇನು ಗೊತ್ತು ? 
ಭಾರ್ಯಾ ಶಬ್ದಕ್ಕೆ ಹೆಂಡತಿಯೆಂದೇ ಅರ್ಥ 
ಮಾಡುವದಾದರೂ ಅದು ವಿರಾಧನ ನಿರಾಧಾರ 
ವಾದ ಊಹೆಯೇ ಹೊರತು ಅದಕ್ಕೆ ಮೂರು 
ಕಾಸಿನ ಬೆಲೆಯೂ ಇಲ್ಲ. ಇಷ್ಟುಮಾತ್ರದಿಂದ 


ವಿರಾಧನ ಹೇಳಿಕೆಯಂತೆ «ಸೀತೆ ರಾಮಲ ಕ್ಷ್ಮಣರ 
ಹೆಂಡತಿ” ಎಂದು ತಮ್ಮ ಕುತ್ತಿ ತಾರ್ಥಕ್ಕೆ 
ಮರುಗು ಕೊಡುವುದು ಮತಿಗೇಡಿತನದ 


ಪರಮಾವಧಿ. ವಿರಾಧನು ಸೀತೆಯನ್ನು ಓಯ್ಯು 
ತ್ತಿರುವಾಗ ಶ್ರೀರಾಮನು ದುಃಖಿತನಾಗುತ್ತಾನೆ. 
ಅವನು ಕ್ಸೈ ಲಾಗದವನೆಂಬುದಕ್ಕೆ ಅದು ಅಭಿವ್ಯಕ್ತಿ 
ಯೆಂದು ಔಟಾರವಾದಿಗಳು ಕಂಡುಹಿಡಿದ ಕಾವ್ಯ 
ರಹಸ್ಯ. ಲಕ್ಷ್ಮಣನು ಅವನ ಶೋಕವನ್ನು ಕಂಡು 
ಕೆಣಕಿದ ಸರ್ಪದಂತೆ ಫೂತ್ಮರಿಸುತ್ತಾನೆ. "ಕೆಣಕಿದ 
ಸರ್ಪದಂತೆ' ಎಂಬ ಉಪಮಾನ ಕಾಮದ 
ಸಂಕೇತವಂತೆ 1 ಹೀಗೆ ಅಕಾಂಡತಾಂಡವ ಮಾಡ 
ತಕ್ಕವರಿಗಾಗಿ ಯಾರೂ ತಾಳ ಕುಟ್ಟುವುದಿಲ್ಲ. 


೮೬ 


ಶ್ರೀರಾಮನ ಶೋಕದ ವಿಷಯವಾಗಿ ಒಂದು 
ಮಾತು. 

ಅರಣ್ಯವನ್ನು ಪ್ರವೇಶಿಸುತ್ತಿದ್ದಂತೆಯೇ 
ಎರಗಿಬಂದ ಮಹಾಸಂಕಟದ ಸಂದರ್ಭವಿದು. 
ತನ್ನನ್ನೇ ನಂಬಿಬಂದ, ತನ್ನ ಪ್ರಾಣಪ್ರಿಯಳಾದ 
ಸೀತೆಗೆ ಇದ್ದಕ್ಕಿದ್ದಂತೆ ಒದಗಿದ ವಿಪತ್ತನ್ನು 
ಕಂಡು ಶ್ರೀರಾಮನಿಗೆ ದುಃಖವಾದದ್ದು ಸಹಜವೇ. 
ಇದು ಮೊದಲು ಉಕ್ಕಿಬಂದ ಭಾವೋದಯ. 
ಮರುಕ್ಷಣದಲ್ಲಿ ಈ ದುಃಖವೇ ಕ್ರೋಧವಾಗಿ 
ಪರಿಣಮಿಸಿ ಭುಗಿಲ್‌ ಎನ್ನುತ್ತದೆ. 

ಕ್ಷುದ್ರ ಧಿಕ್‌ ತ್ವಾಂ ತು ಹೀನಾರ್ಥಂ 

ಮೃತ್ಯುಮನ್ವೇಷಸೇ ಧ್ರುವಂ 8 

"ಥೂ, ನೀಚ, ನಿನಗೆ ಧಿಕ್ಕಾರ. ನೀನು 
ಮೃತ್ಯುವನ್ನು ಹುಡುಕಿಕೊಂಡು ಬಂದಿದ್ದೀ 
ಯೆಂಬುದು ನಿಶ್ಚಯ - ಎಂದು ಹೇಳುತ್ತ 
ಶ್ರೀರಾಮನು ಧನುಸ್ಸಿಗೆ ಹೆದೆಯೇರಿಸಿ ತೀಕ್ಷಾಸ್ತ್ರ 
ಗಳನ್ನು ಹೂಡಿ ವಿರಾಧನ ಮೇಲೆ ಪ್ರಯೋಗಿಸು 
ತ್ತಾನೆ. ವಿರಾಧನ ಬಲತೋಳನ್ನು ಕತ್ತರಿಸಿ 
ಹಾಕಿದವನು ಶ್ರೀರಾಮನೇ. ಅತ್ಯಂತ ಪ್ರಿಯ 
ರಾದವರಿಗೆ ಮಹಾವಿಪತ್ತು ಒದಗಿದಾಗ 
ಮೊದಲು ಶೋಕ, ಅನಂತರ ಕ್ರೋಧ- ಎನ್ನು 
ವುದು ಶ್ರೇಷ್ಠ ಕವಿಗಳು ವರ್ಣಿಸುವ ರೀತಿ; 
ಲೋಕಾನುಭವಸಿದ್ಧವಾದದ್ದು .. ಇಂದ್ರಜಿತು 
ಸತ್ತಾಗ ರಾವಣನೂ, ಅಭಿಮನ್ಯು ಮೃತೆ 
ನಾದಾಗ ಅರ್ಜುನನೂ, ಕರ್ಣನು ಹತನಾದಾಗ 
ದುರ್ಯೋಧನನೂ ಮೊದಲು ಶೋಕಿಸಿದ್ದಾರೆ. 


ಆಮೇಲೆ ಕ್ರೋಧಾವಿಷ್ಟರಾಗಿದ್ದಾರೆ. ಅವರು 
ಕೈಲಾಗದ ಹೇಡಿಗಳೆ ? 

ಖರ, ದೂಷಣ ತ್ರಿಶಿರರನ್ನೂ ಅವರ 
ಹದಿನಾಲ್ಕು ಸಾವಿರ ರಾಕ್ಷಸಸೇನೆಯನ್ನೂ 


ಏಕಾಕಿಯಾಗಿ ಕೊಚ್ಚಿ ಹಾಕಿದವನು ರಾಮ. ಆಗ 
ಲಕ್ಷ್ಮಣನು ಸಹಾಯಕ್ಕಿದ್ದನೆ ? ದರ್ಭಶಯನ 
ದಲ್ಲಿ ಮಲಗಿ ಬೇಡಿಕೊಂಡರೂ ಸಮುದ್ರ 
ರಾಜನು ಒಲಿಯದೆ ಹೋದಾಗ 
ಸಮುದ್ರಂ ಶೋಷಯಿಷ್ಯಾಮಿ 
ಪದ್ಭ್ಯಾಂ ಯಾಂತು ಪ್ಲವಂಗಮಾಃ 
"ಸಮು ದ್ರ ವನ್ನು ಒಣಗಿಸಿಬಿಡುತ್ತೇನೆ. 
ವಾನರರು ಕಾಲ್ನಡಿಗೆಯಲ್ಲೇ ಲಂಕೆಗೆ ಹೋಗಲಿ? 
ಎಂದು ಉಗ್ಗ ಡಿಸಿ, ಘೊ ೀರಾಸ್ತ್ರಗಳ ನ್ನ್ನು 
ಸಮುದ್ರದ ಮೇಲೆ ಪ್ರಯೋಗಿಸಿದಾಗ ಸಮುದ್ರ 


ಉತ್ಕಾನ 


ರಾಜ ಹೆದರಿ ನಡುಗಿ ರಾಮನಿಗೆ ಶರಣಾದ. 
ಶರಣಾರ್ಥಿಯಾಗಿ ಬಂದ ವಿಭೀಷಣನನ್ನು ಸೇರಿಸಿ 
ಕೊಳ್ಳುವುದು ತರವಲ್ಲವೆಂ ದೂ ಅವನು 
ಗುಪ್ತಚಾರನಾಗಿದ್ದು ವಾನರಸೇನೆಗೆ ಧಕ್ಕೆ 
ಯನ್ನು ತಂದಾನೆಂದೂ ಸುಗ್ರೀವನು ಹೇಳಿದಾಗ, 
ಅಂಗುಲ್ಕಗ್ರೇಣ ತಾನ್‌ ಹನ್ಯಾ- 
ಮಿಚ್ಛನ್‌ ಹರಿಗಣೇಶ್ವರ 
ಸುಗ್ರೀವ, ನಾನು ಮನಸ್ಸು ಮಾಡಿದರೆ 
ಬೆರಳಿನ ತುದಿಯಿಂದ ಈ ರಾಕ್ಷಸರನ್ನೆಲ್ಲಾ ಸದೆ 
ಬಡಿದೇನು” ಎಂದನಲ್ಲವೆ? ವಿಭೀಷಣನನ್ನು 
ಕರೆದುಕೊಂಡು ಬಾ, ಶರಣಾಗತರಾಗಿ ಬಂದ 
ವರಿಗೆ, 
ಅಭಯಂ ಸರ್ವಭೂತೇಭಜ್ಯೋ 
ದದಾಮ್ಯೇತದ್ವ ತಂ ಮಮ 
«ಸಕಲರಿಗೂ ಅಭಯದಾನವೀಯುತ್ತೇನೆ. 
ಇದು ನನ್ನ ವ್ರತ? ಎಂದು ಘೋಷಿಸಿದ 
.ಓೀರೋದಾತ್ತನು ಕೈಲಾಗದವನೆ | 


ವಿಸ್ತರಿಸುವುದು ಬೇಡ. ರಾಮನು ಕೈಲಾಗದವ 
ನೆಂದು ಹೇಳತಕ್ಕದ್ದು ನೈತಿಕ ಜವಾಬ್ದಾರಿ 
ಯೊಂದೂ ಇಲ್ಲದವರ ಹತೋಟಿ ತಪ್ಪಿದ 
ನಾಲಗೆ. 


ಸೀತಾಪಹಾರ ಪ್ರಸಂಗ 


ಮಾಯಾಮೃಗವನ್ನು ನೋಡಿ ಸೀತೆ ಮುಗ್ಧ 
ಳಾಗುತ್ತಾಳೆ... ರಾಮಲಕ್ಷ್ಮಣರನ್ನು ಕರೆದು 
ತೋರಿಸಿ ಆ ಮೃಗ ತನಗೆ ಬೇಕೆಂದು ರಾಮನಿಗೆ 
ಹೇಳುತ್ತಾಳೆ. ಆ ಮೃಗ "ಕಾಮರೂಪಿ' ಎಂದು 
ಹೇಳಿದವನು ಲಕ್ಷ್ಮಣ. «ಮಾರೀಚನು ಕಾಮ 
ರೂಪಿ. ಮಾಯೆಯನ್ನು ಬಲ್ಲವನು. ಅವನು 
ಮಾಯೆಯಿಂದ ಮೃಗರೂಪವನ್ನು ಧರಿಸಿದ್ದಾನೆ. 
ಇದು ನಿಶ್ಚಯವಾಗಿಯೂ ಮಾಯೆಯೇ ಹೌದು, 
ಈ ಬಗೆಯ ಮೃಗ ಸಹಜವಾಗಿ ಎಲ್ಲಿಯೂ 
ಇರುವುದಿಲ್ಲ?ಎನ್ನುತ್ತಾನೆ ಲಕ್ಷ್ಮಣ. ಇಲ್ಲಿ "ಕಾಮ 
ರೂಪಿ” ಎಂದರೇನು? ಇಚ್ಛಾನುಗುಣವಾಗಿ 





ರಾಮನು ಕೈಲಾಗದನನೆಂದು ಹೇಳಬಲ್ಲವರು 





ನೈತಿಕ ಜನಾಬ್ದಾರಿ ಇಲ್ಲದವರು ಮಾತ್ರ 
ಗಾ ಓಗಿ 
ಲಂಕಾಯುದ್ಧ ಪ್ರಸಂಗದಲ್ಲಿ ಒಂದು ದಿನ ವಿಭಿನ್ನರೂಪವನ್ನು ಧರಿಸಬಲ್ಲವನೆಂದೇ ಅರ್ಥ. 
ಶ್ರೀರಾಮನೊಬ್ಬನೇ ರಾಕ್ಷಸಸೇನೆಯಲ್ಲಿ ನುಗ್ಗಿ ಇಂದ್ರಜಿತು ಮೊದಲಾದವರು ಕಾಮರೂಪಿ 
ಬಿಡುತ್ತಾನೆ. ರಾಕ್ಷಸಸೇನೆಯನ್ನು ವಿಧ್ವಂಸ ಗಳೆಂದು ವಾಲ್ಮೀಕಿಗಳು ಹಲವಾರು ಕಡೆ ಹೇಳಿ 
ಗೊಳಿಸುತ್ತಾನೆ. ಆತನ ಯುದ್ಧವೈಖರಿಯನ್ನು ದಾರೆ. 
ವಾನರರು ಮಿಕಮಿಕನೆ ನೋಡುತ್ತ ನಿಂತಿರು ಆದರೆ ವಿಚಾರವಾದಿಗಳಿಗೆ ತ್ರೇರುವ 


ತ್ತಾರೆ. ವಿಜಯಶಾಲಿಯಾಗಿ ಅವನು ಹಿಂದಿರುಗಿ 
ಬಂದಾಗ ಅವನ ಅಸಾಧಾರಣ ಪರಾಕ್ರಮವನ್ನು 
ಸುಗ್ರೀವಾದಿಗಳು ಹೊಗಳಿ ಅಭಿನಂದಿಸುತ್ತಾರೆ. 
ಆಗ ಶ್ರೀರಾಮನಾಡಿದ ಮಾತಿದು. 
” ಏತದಸ್ತ್ರಬಲಂ ದಿವ್ಯಂ 
ಮಮ ವಾ ತ್ರಂಬಕಸ್ಯ ವಾ ॥ 
ಯುದ್ದಕಾಂಡ, ೯೪.೩೮ 
«ಮಿತ್ರರೆ, ದಿವ್ಯವಾದ ಈ ಅಸ್ತ್ರಪ್ರಯೋಗ 
ಬಲವು ನನಗೊಬ್ಬನಿಗುಂಟು, ಮುಕ್ಕಣ್ಣನಾದ 
ಪರಮೇಶ್ವರನೊಬ್ಬನಿಗುಂಟು !» ಎನ್ನುತ್ತಾನೆ. 
*ಅಹೋನು ಬಲವಾನ್‌ ರಾಮಃ? "ಅಬ್ಬಾ ! 
ರಾಮನು ಬಲಶಾಲಿಯೇ ಹೌದು” ಎಂದು 
ಉಗ್ಗಡಿಸಿದವನು ರಾವಣನೇ. ಇದನ್ನು ಇನ್ನೂ 


ಮೇ ೧೯೮೪ 


"ಕಾಮವೇ ಬೇರೆ. ಭೇತಾಳವು ವಿಕ್ರಮನ 
ಮೇಲೆ ಕುಳಿತರೆ, ಈ ಕಾಮಭೇತಾಳ ಇವರ 
ತಲೆಯ ಮೇಲೆ ಕುಳಿತಿರುತ್ತದೆ. «ಒಂದು ವೇಳೆ 
ಮೃಗವನ್ನು ಸಂಹರಿಸಬೇಕಾಗಿ ಬಂದರೆ, ಆ 
ಚರ್ಮದ ಮೇಲೆ (ನಿನ್ನೊಡನೆ) ಕುಳಿತುಕೊಳ್ಳ 
ಬೇಕೆಂದು ನನಗೆ ಆಸೆ” ಎನ್ನುತ್ತಾಳೆ ಸೀತೆ ರಾವಂ 
ನನ್ನು ಕುರಿತು. «ಇಲ್ಲಿ ಜಿಂಕೆ, ಸೀತೆಯ ಮನ 
ಸ್ಸನ್ನು ಪ್ರಚೋದಿಸುವ ಪ್ರಚಂಡವಾದ ಕಾಮದ 
ಪ್ರತಿಮೆಯಾಗಿ ನಿಲ್ಲುತ್ತದೆ” ಎನ್ನುತ್ತಾರೆ ಅಭಿ 
ವ್ಯಕ್ತಿವಾದಿಗಳು | ಸೀತೆಯ ನುಡಿಯಲ್ಲಿ ರಾಮ 
ನೊಡನೆ ಎಂಬರ್ಥದ ್ಲ*ನಿನ್ನೊಡನೆ”' ಎಂಬ 
ಅಧ್ಯಾಹಾರ ಕೂಡ ಇವರಿಗೆ ಆಕ್ಷೇಪಣೀಯ! 
ಈ ಶೋಕವನ್ನು ಗಮನಿಸಿ- 


೮೩ 


ವರಾಜಿನಧರಂ ಶುಚಿಂ । 

ಕುರಂಗಶೃಂಗಪಾಣಿಂ ಚ 
ಪಶ್ಶಂತೀ ತ್ವಾಂ ಭಜಾಮ್ಯಹಂ ॥ 
ಅಯೋ ಧ್ಯಾ. ೧೬.೨೩ 
ತನ್ನ ಪತಿಗೆ ಮುಂದೆ ರಾಜಸೂಯಯಾಗ 
ನಡೆಸಲು ಯೋಗ್ಯವಾದ ಮಹಾರಾಜ ಪಟ್ಟಾಭಿ 
ಷೇವೂ ನಡೆಯಲೆಂದು ಹಾರೈಸಿ ಹೇಳುತ್ತಾಳೆ: 
ನೀನು ಯಜ್ಞದೀಕ್ಷಿತನಾಗಿ ವ್ರತನಿಷ್ಠೆಯಿಂದ 
ಕೃಷ್ಣಾಜಿನವನ್ನು ಧರಿಸಿ ಮೃಗಶ್ಪಂಗವನ್ನು 
ಕೈಯಲ್ಲಿ ಹಿಡಿದು ಶುಚಿಯಾಗಿ ಕುಳಿತಿರುವುದನ್ನು 
ನೋಡುತ್ತ, ನಿನ್ನೊಡನೆ ಕುಳಿತಿರಬೇಕೆಂದು 

ನನಗೆ ಆಸೆಯಾಗಿದೆ. » 


ಯಜ್ಲದೀಕ್ರೆಯಲ್ಲಿ ಪ 


[Se 


ತಿಯೊಡನೆ ಪತ್ತಿ 
ಕುಳಿತಿರಬೇಕಾದದ್ದು ಶಾಸ್ತ್ರವಿಹಿತ. ಇದಕ್ಕೆ 
ಅನುಗುಣವಾಗಿ ಆ ತಾಯಿಯ ವಿನಯವನ್ನೂ 
ಸಾಧುವೃತ್ತ ವನ್ನೂ ಪತಿಪ್ರೇಮವನ್ನೂ ಅನು 
ಲಕ್ಷಿಸಿ "ನಿನ್ನೊ ಡನೆ' ಎಂದು ಅಧ್ಯಾಹಾರ ಮಾಡು 
ವುದು ಅತ್ಯಾವಶ್ಶಕ. ವ್ಯಾಖ್ಯಾನಕಾರರೂ 
ಕೂಡಾ "ತ್ವಯಾ ಸಹ- ನಿನ್ನೊಡನೆ' ಎಂದು 
ಅಧ್ಯಾಹಾರ ಮಾಡಿದ್ದಾರೆ. ಅವರೇನೂ 
ಮೂರ್ಪರಲ್ಲ. ಮೃಗವು ಬೇಕೆಂದು ಸೀತೆ 
ಒತ್ತಾಯ ಮಾಡಿದ ಮೇಲೆ ತನ್ನ ಒತ್ತಡ 
ಸರಿಯಲ್ಲವೆಂದು ಅವಳಿಗೆ ಅರಿವಾಗುತ್ತದೆ. ಈ 
ವಸ್ತು ಬೇಕೆಂದು ಹಠ ಹಿಡಿಯುವುದು ಸಾಧ್ವಿಯ 
ಲಕ್ಷಣವಲ್ಲ. ಸುಂದರವಾದ ಮೃಗವನ್ನು 
ಕೊಂದಾದರೂ ಚರ್ಮವನ್ನು ಬಯಸುವುದು 
ಕ್ರೌರ್ಯ. ಆದರೆ ತಡೆಯಲಾರದ ಆಸೆ ಹುಟ್ಟಿ 
ಬಿಟ್ಟಿದೆ. ಅವಳು!ಹೇಳುತ್ತಾಳೆ - 
ಕಾಮವೃತ್ತಮಿದಂ ರೌದ್ರಂ 
ಸ್ತ್ರೀಣಾಮಸದ್ಭಶಂ ಮತಂ ॥ 
«ನಾನು ಹೀಗೆ ಸ್ವೇಚ್ಛೆಯಿಂದ ಹಠ ಮಾಡು 
ವುದು ಕ್ರೂರತನವೇನೋ ಹೌದು ; ಸ್ತ್ರೀಯ 
ರಿಗೆ ಯೋಗವಲ್ಲ.» ಇದು ಸಹಜವಾದ 
ಅರ್ಥ. ಕಾಮವೆಂದರೆ ಇಚ್ಛೆಯೇ. 
ಮೃಗದ ಬಯಕೆಯನ್ನು ನಿಗ್ರಹಿಸಲು ಅವಳಿಗೆ 
ಸಾಧ್ಯವಾಗಿಲ್ಲ. ಕಾಮ ವೃ ತ್ತವೆಂದರೆ 
“ದುರ್ನಿಗ್ರಹೇಚ್ಛತ್ವಂ' ಎಂದುಗೋವಿಂದರಾಜರ 
ವ್ಯಾಖ್ಯಾನವಿದೆ. ಆಪ್ಟೇಯವರ ಸಂಸ್ಕೃತ - 
ಇಂಗ್ಲಿಷ್‌ ನಿಘಂಟುವಿನಲ್ಲಿ ಕಾಮವೃತ್ತ ಶಬ್ದಕ್ಕೆ 


೮೮ 


Acting according to will, self - 
willed, independent ಎಂದು ಅರ್ಥ 
ಬರೆದಿದ್ದಾರೆ. ಕಾಮಕಾರ, ಕಾಮಚಾರಿ, ಕಾಮ- 
ರೂಪಿ ಮುಂತಾದ ಸ್ಥಳದಲ್ಲಿ ಕಾಮ ಶಬ್ದಕ್ಕೆ 
ಇಚ್ಚೆ ಎಂದೇ ಅರ್ಥ. ಪ್ರಕೃತದಲ್ಲಂತೂ ಅದೇ 
ಸರಿಯಾದ ಅನುವಾದ. ಅಭಿವ್ಯಕ್ತಿವಾದಿಗಳಿಗೆ 
ಮಾತ್ರ ಇಲ್ಲಿ ಸೀತೆಯ ಕಾಮಾಕಾಂಕ್ಷೆ ತೋರಿಬಿಡು 
ತ್ತದೆ! 4ರುದ್ರವಾದ ಈ ಕಾಮಪ್ರವೃತ್ತಿ ಸ್ತ್ರೀ 
ಯರಿಗೆ ಸದೃಶವಾದುದಲ್ಲ? ಎಂದು ಸೀತೆ ರಾಮ 
ನಿಗೆ ಹೇಳುತ್ತಾಳಂತೆ. ಗಂಡುಬೀರಿಯಾದ ಯಾವ 
ಬಜಾರಿ ಹೆಂಗಸೂ ಗಂಡನಿಗೆ ಈ ಮಾತನ್ನು 
ಹೇಳುವುದಿಲ್ಲವೆಂದು ನೆನಪಿಡಬೇಕು. 


ಶ್ರೀರಾಮನ ಬಾಣದ ಹೊಡೆತದಿಂದ 
ಮಾರೀಚನು ಸಾಯುವಾಗ *ಹಾ ಸೀತೇ, 
ಲಕ್ಷ್ಮಣಾ” ಎಂದು ಗಟ್ಟಿಯಾಗಿ ಕೂಗಿಕೊಂಡ. 
ಆತನು ರಾವಣನಿಗೆ ಮಾಡಿದ ಚರಮಸೇವೆ ಅದು. 
ಲಕ್ಷ್ಮಣನನ್ನು ಸೀತೆಯಿಂದ ದೂರ ಸೆಳೆಯುವ 
ಕಪಟೋಪಾಯ. ಇದು ಎಂತಹ ಮೂಢ- 
ಮೂರ್ಪ - ಗಾರ್ದಭರಿಗೂ ಅರ್ಥವಾಗುತ್ತದೆ. 
«ಈ ಅಶರೀರವಾಣಿ ಸೀತಾಲಕ್ಷ್ಮಣರ ಅನುಬಂಧ 
ವನ್ನು ಖಚಿತಪಡಿಸುತ್ತದೆ' ಎಂದು ವಿಚಾರವಾದಿ 
ಗಳ ಅಂಬೋಣ. ಅನು ಬಂಧವೆಂದರೆ 
ಅವರಿಬ್ಬರಿಗಿದ್ದ  ಕಾಮಾಕಾಂಕ್ಷೆ. ಅದನ್ನು 
ಮಾರೀಚ ಖಚಿತಪಡಿಸಿದ! 

ಆಶ್ರಮದಲ್ಲಿ ಸೀತೆ ಏಕಾಕಿನಿಯಾದಾಗ 
ರಾವಣನಂ ಸಂನ್ಮಾಸಿವೇಷದಿಂದ ಬರುತ್ತಾನೆ. 
ನೀನು ಯಾರೆಂದು ಸೀತೆಯನ್ನು ಕೇಳುತ್ತಾನೆ. 
ಅವಳ ಸೌಂದರ್ಯವನ್ನು ವರ್ಣಿಸುತ್ತಾನೆ. 
ರಾವಣನ ನುಡಿಯಲ್ಲಿ ಕಾಮುಕಭಾವನೆಗಳು 
ತುಂಬಿರುತ್ತವೆ. ಅವೆಲ್ಲವನ್ನೂ ಸೀತೆ ಸುಮ್ಮನೆ 
ಕೇಳುತ್ತಿದ್ದುದೇಕೆ? ತನ್ನ ಅಸಮಾಧಾನವನ್ನೇಕೆ 
ಪ್ರಕಟಿಸಲಿಲ್ಲ ?-ಎಂಬ ಆಕ್ಷಷಣೆಯುಂಟು. 

ರಾಮಾಯಣ ವ್ಯಾಸಂಗಿಗಳು ಕೆಲವು ವಿಷಯ 
ಗಳನ್ನು ಗಮನಿಸಿರಬೇಕು. ಇದು ನಾಟಕ (ದೃಶ್ಯ 
ಕಾವ್ಯ) ಅಲ್ಲ; ವರ್ಜನಾಪ್ರಧಾನವಾದ ವರ್ಣಕ 
ಕಾವ್ಯ. ವರ್ಣನೆಯಲ್ಲಿ ಎಷ್ಟೋ ಕಡೆ ಅತಿ 
ಯಾಯಿತೆಂದು ಓದುಗನಿಗೆ ಅನ್ನಿಸಬಹುದು. 
ಆದರೆ ಕವಿ ತಾನು ಹೇಳಬೇಕಾದ್ದನ್ನೆಲ್ಲ ವಿಸ್ತಾರ 
ವಾಗಿಯೇ ಹೇಳಿಬಿಡುತ್ತಾನೆ. ಇದು ಶ್ರವ್ಯಕಾವ್ಯ 
ಗಳಲೆಲ್ಲ ಕಂಡುಬರುವ ವಿಶೇಷ ಲಕ್ಷಣ. 


ಉತ್ಸಾನಿ 
ಕ 


ಕಾದಂಬರಿ, ಶಿಶುಪಾಲವಧ, ನೈ ಷಧ ಮುಂತಾದ 
ಮಹಾಕಾವ್ಯಗಳಲೂ ಚಂ "ಪೂ ಪ ಥ್ರ ಬಂಧ 
ಗಳಲ್ಲಿಯೂ ಈ ಬಗೆಯನ್ನು ಕಾಣಬಹುದು. 
ಸಂಭಾಷಣೆಯ ವೇಳೆಯಲ್ಲಿ ಯಾರೂ ಮಾರುದ್ದ 
ವಾಕ್ಯಗಳಿಂದ ಸಮಾಸಜಟಿಲವಾಗಿ ಮಾತಾಡುವು 
ದಿಲ್ಲ. ಉದಾಹರಣೆಗೆ ರಾಮಾಯಣದಲ್ಲಿಯೇ, 
ರಾಮನು ಭರತನ ಯೋಗಕ್ಷೇಮವನ್ನು 
ವಎಚಾರಿಸುವಾಗ ೭೬ ಶ್ಲೋಕಗಳನ್ನು ನಿರಂತರ 
ವಾಗಿ ಬಳಸಿ ಮಾತಾಡಿದ್ದಾನೆ. ಇದಕ್ಕೆ "ಕಚ್ಚಿತ್‌ 
ಸರ್ಗ' ಎಂದೇ ಹೆಸರು (ಆಯೋ. ೧೦೦). 
ಒಂದೇ ಸಲಕ್ಕೆ ರಾಮನು ಅಷ್ಟು ಮಾತಾಡಿದ 
ನೆಂದೂ ಭರತನು ಸುಮ್ಮನೆ ಕೇಳುತ್ತಿದ್ದನೆಂದೂ 
ಯಾರೂ ಹೇಳಲಾರರು. ಹಾಗೆಯೇ 
ಹನುಮಂತನು ರಾವಣಸಭೆಯಲ್ಲಿ ರಾವಣನಿಗೆ 
ಹಿತೋಪದೇಶ ಮಾಡುತ್ತ ೪೪ ಶ್ಲೋಕಗಳನ್ನು 


ಬಳಸಿದ್ದಾನೆ. (ಸುಂ. ೫೧). ಮ ಇಚ್ಚೆ 
ರೇಗಿಸುವ ಉಗ್ರವಚೆನಗಳನ್ನಾಡಿದ್ದಾನೆ. ಆದೆಲ್ಲ 


ಗಳಿಂದ ಸತ್ಕರಿಸಿ ಆಹಾರವನ್ನು ತಂದಿಟ್ಟು 
"ಬ್ರಾಹ್ಮಣ, ಉಪಭುಜ್ಯ ತಾಂ” ಎನ್ನುತ್ತಾಳೆ. 
ತಾನು ಮಾತ್ರ ಉದ್ವಿಗ ಳಾಗಿ ರಾಮಲಕ್ಷ್ಮಣ 


ರನ್ನು ನಿರೀಕ್ಷಿಸುತ್ತ ಚಡಪಡಿಸುತ್ತ ಹೊರಗೆ 
ನೋಡುತ್ತಿರುತ್ತಾಳೆ. "ನೀನು ಯಾರು ?? 


ಎಂದು ರಾವಣನು ಆರಂಭದಲ್ಲಿಯೇ ಮಾಡಿದ 
ಪ್ರಶ್ನೆಗೆ. ಮುಂದಿನ ಸರ್ಗದಲ್ಲಿ ಉತ್ತರ ಬರು 
ತ್ತದೆ. ಪ್ರಶ್ನೆ, ಉತ್ತರ, ಆಮೇಲೆ ಸತ್ಕಾರ. 
ಇದು ಕ್ರಮ. ಈ ಕ್ರಮ ಇಲ್ಲಿ ವೃತ್ಯಸ ; ವಾಗಿರು 
ವುದು ಯಾರಿಗಾದರೂ ಹೊಳಯುತ್ತದೆ. 
ರಾವಣನು ಕಾಮುಕಭಾವನೆಗಳಂದ ಆಡಿದ 
ಮಾತುಗಳೆಲ್ಲ ಸ್ವಗತವಾದವು. ಆತನ ಮನಸ್ಸಿ 
ನಲ್ಲಿ ಭಾವನೆಗಳು ಕೆರಳಿದವು ಎಂದು 
ಅರ್ಥವೇ ಹೊರತು ಸೀತೆಗೆ 
ಹೇಳಿದನೆಂದಲ್ಲ. ಕಾವ್ಯವನ್ನಥ 
ಕೊಳ್ಳುವ ರೀತಿ ಇದು. 

ರಾವಣನ ದುರ್ಭಾವನೆ ಸೀತೆಗೆ ಗೊತ್ತಾದಾಗ 





ಇನ್ನೊಬ್ಬರ ಹ ದಯವನ್ನು ಒಳಹೊಕ್ಕು ನೋಡುವ 
ಅತೀಂದ್ರಿಯ PN NY ಬಾವಾ ಳಿ 
ವನ್ನೂ ಕೇಳುತ್ತ ಆತನ ಮಾತು ಮುಗಿಯಲೆಂದು ಅವಳು ಸಿಟ್ಟಿ ನಿಂದ ಕೆಂಡವಾಗುತ್ತಾ ಟೆ. *ತವಃ 


ಉಕ್ತಿ 
ಪ್ರತ್ಯುಕ್ತಿಗಳು ಇಬ್ಬರಲ್ಲಿ ನಡೆದೇ ಇರುತ್ತವೆ 
ವ್ಯಕ್ತಿಯ ಸ್ವಗತಭಾವನೆಗಳನ್ನು ಕೆಲವಡೆಯಲ್ಲಿ 


ಕವಿ ಇನ್ನೊಬ್ಬರಿಗೆ ಹೇಳಿದಂತೆ ವರ್ಣಿಸುತ್ತಾನೆ. 
ಇನ್ನೊಬ್ಬರಿಗೆ ಹೇಳಬೇಕಾದ್ದ ನ್ನು ಸ್ವಗತವಾಗಿ 
ವರ್ಣಿಸುವುದೂ ಉಂಟು. ಸ್ವಗಿತ- ಪ್ರಕಾಶ 
ಎಂಬುದು ದೃಶ ಸಸ ಮಾತ್ರ ಮೀಸಲು. 


ಲ 
ರಾಮಾಯಣದಲ್ಲಿ ಮುಂದೆ ಹೇಳಬೇಕಾದ್ದನ್ನು 
ಮೊದಲು ಹೇಳ 


ಮೊದಲು ಹೇಳಿದ್ದುಂಟು. 
ಬೇಕಾದ್ದನ್ನು ಕಡೆಗೆ ಹೇಳಿದ್ದುಂಟು. ಇದನ್ನು 
ಏವೇಚಿಸಿ ಕವಿತಾಶ್ಚರ್ಯವನ್ನು ಗ್ರಹಿಸಬೇಕು. 
ಯಥಾಶ್ರುತಗ್ರಾಹಿಗೆ ದಕ್ಕುವುದು ಕಾವ್ಯ ರಸವಲ್ಲ; 
ಉಗಿಯಬೇಕಾದ ಚರಟ. 

ಪ್ರಕೃತದಲ್ಲೇ ಇದಕ್ಕೆ ಉದಾಹರಣೆ ಇದೆ. 
ರಾವಣಸಂನ್ಯಾಸಿಗೆ ಸೀತೆ ಅರ್ಥ್ಯ-ಪಾದ್ಯಾದಿ 


ಮೇ ೧೯೮೪ 


ಎ೧೬ 


ನಾದೃತಿ  ರಾಕ್ಷಸಂ' ಇಸು ಹಾ ಈ 
pt 
Se 
ಮಹೇಂದ್ರಸದ್ಭಶಂ ಪತಿಂ । 
ಮಹೋದಧಿಮಿವಾಕ್ಷೋಭ್ಯ ಇ 
ಪುಹಂ ರಾಮಮನುವ್ರತಾ | 
ಸರ್ವಲಕ್ಷಣಸಿಂಷನ್ನಂ 
ನ್ಶ ಗ್ರೋಧಷರಿಮಂಡಲಂ | 
ಸತ್ಯಸ ಸಂಧಂ ಮಹಾಬಾಗೆ- 
ಮಹಂ ರಾಮಮನುವ್ರತಾ॥ 
ಹುಂ ಮಹೋರಸ್ಮಂ 
ಸಿಂಹದಿಕ್ರಾಂತಗಾಮಿನಂ | 
ಸಂಕಾಶ- 
ಮಹಂ ರಾಮಮನುವ್ರತಾ॥ 
ಪೂರ್ಣಚಂದ್ರಾನನಂ ರಾಮಂ 
ರಾಜವತ್ಸಂ ಜಿತೇಂದ್ರಿಯಂ! 


೯” 


ಮಹಾಬಾ 


ನೃಸಿಂಹಂ ಸಿಂಹ 


ಲೆ 


ಪೃಥುಕೀರ್ತಿಂ ಮಹಾತ್ಮಾನ- 
ಮಹಂ ರಾಮಮನುವ್ರತಾ 
-ಅರಣ್ಯಕಾಂಡ, ೪೭, ೩೩. ೩೬ 
ಶ್ರೀರಾಮನನ್ನು ಅವಳು ಎಂತಹ ದೊಡ್ಡ 
ಮಾತುಗಳಿಂದ ಹೊಗಳುತ್ತಾಳೆಂಬುದನ್ನು 
ಗಮನಿಸಬೇಕು. ಕುತೂಹಲವಿದ್ದವರು ಆ 
ಗ್ರಂಥದ ಮುಂದಿನ ಭಾಗವನ್ನೋದಿ ನೋಡ 
ಬಹುದು. ರಾಮನನ್ನು ಜಿತೇಂದ್ರಿಯ ಎಂದು 
ಕವಿ ವರ್ಣಿಸುತ್ತಾನೆ... ವಿಶಾಲಾರ್ಥವುಳ್ಳ 
ಬಹುದೊಡ್ಡ ಶಬ್ದ ಅದು. ಇಂದ್ರಿಯಗಳ ಮೇಲೆ 
ಹತೋಟಿಯುಳ್ಳವನೆಂದು ತಾತ್ಸರ್ಯ. "ಸ್ತ್ರೀ 
ಕಾಮನೆ ಇಲ್ಲದವನು? ಎಂಖ ಸಂಕುಚಿತಾರ್ಥ 
ವನ್ನಿಟ್ಟುಕೊಂಡು ಮಹಾಗರ್ತದಲ್ಲಿ ಬಿದ್ದು 
ತೊಳಲಾಡುತ್ತಿದ್ದಾರೆ ಈ ಅಭಿವ್ಯಕ್ತಿವಾದಿಗಳು. 


ಸೀತಾಪಾರುಷ್ಕ 


ಮಾರೀಚನು ರಾಮನ ಧ್ವನಿಯಿಂ ದ 
"ಹಾ ಸೀತೆ, ಲಕ್ಷ್ಮಣ” ಎಂದು ಕೂಗಿಕೊಂಡ 
ನಷ್ಟೆ. ಅದು ರಾಮನ ಆರ್ತಧ್ವನಿಯೆಂದು 
ತಿಳಿದು ಜಾನಕಿ ಉದ್ವಿಗ್ಗಳಾದಳು. ರಾಮನು 
ಹಲವಾರು ರಾಕ್ಷಸರ ನಡುವೆ ಸಿಕ್ಕಿಕೊಂಡು 
ಸಂಕಟದಲ್ಲಿದ್ದಾನೆಂದು ನಂಬಿದಳು. “ಲಕ್ಷ್ಮಣ, 
ಓಡುತ್ತ ಹೋಗು. ನಿನ್ನ ಅಣ್ಣನನ್ನು ರಕ್ಷಿಸು? 
ಎಂದಳು. ಲಕ್ಷ್ಮಣನು ಚಲಿಸಲಿಲ್ಲ. ಅವೆಲ್ಲ 
ರಾಕ್ಷಸರ ಮಾಯಾಜಾಲವೆಂದು ಮೊದಲೇ 
ದೃಢವಾಗಿ ನಂಬಿದ್ದ ಲಕ್ಷ್ಮಣನಿಗೆ, ಈಗ ಸೀತೆ 
ಯನ್ನು ಒಂಟಿಯಾಗಿ ಬಿಟ್ಟು ಹೋಗುವುದು 
ಇನ್ನೂ ಅಪಾಯಕಾರಿ ಎನ್ನಿಸಿತು. ಅಲ್ಲದೆ 


ನವನಗರ ನಾಾಸವವಾನನತತ ತರಾರ್‌ ಪಧಿಮಾರನನಾನಾರಾ ಆನಾ ತಾವ ನಾನಾ ಪಾ ನ ಪಾನನ ನನಾ ದಾವಾ ಪಾಶಾ 


ಸೀತೆಯ ಬಳಿಯಲ್ಲಿರಬೇಕೆಂದು ಅಣ್ಣನ ಆಜ್ಞೆ 
ಯಾಗಿತ್ತು. ರಾಮನನ್ನು ಯುದ್ದದಲ್ಲಿ ಸೋಲಿಸ 
ತಕ್ಕವರು ಮೂರು ಲೋಕದಲ್ಲಿಯೂ ಇಲ್ಲ 
ಎಂಬ ಖಚಿತವಾದ ಅಭಿಪ್ರಾಯ ಅವನಿಗಿತ್ತು. 
ಅವನು ಹೇಳಿದ ಸಾಂತ್ವನ ಫಲಕಾರಿಯಾಗಲಿಲ್ಲ. 
ಸ್ವೀಸಹಜವಾದ ಶೋಕ  ಉಮ್ಮಳಿಸಿತು. 
ಕ್ರೋಧ ಉಕ್ಕಿತು. ಆಡಬಾರದ ಮಾತನ್ನು 
ಅವಳು ಲಕ್ಷ್ಮಣನಿಗೆ ಹೇಳಿದಳು. «ಅನಾರ್ಯ, 
ರಾಮನ ಮರಣ ನಿನಗೆ ಪ್ರಿಯವಾಗಿರಬೇಕು. 
ನೀನು ಘಾತುಕ. ನನಗೋಸ್ಕರ ಕಣ್ಣಿಟ್ಟು ಕೆಟ್ಟ 
ಉದ್ದೇಶದಿಂದ ಬಂದಿರಬೇಕು. ಭರತನೇ 
ದುರುದ್ದೇಶದಿಂದ ನಿನ್ನನ್ನು ಕಳಿಸಿದ್ದಾನೋ 
ಏನೋ. ಎಂದಿಗೂ ನಿನಗೆ ನಾನು ದಕ್ಕುವವಳಲ್ಲ 
ಎಂದು ತಿಳಿ? ಮುಂತಾದ ಕ್ರೂರವಾಕ್ಯಗಳು 
ಅವಳ ಬಾಯಿಂದ ಬಂದವು. 

ಇಲ್ಲಿ ವಿಚಾರವಾದಿಗಳ ವಿಚಾರ ಹೀಗೆ - 
“ಲಕ್ಷ್ಮಣನ ಇಂಗಿತದಲ್ಲಿ ತಾನು ತನ್ನ ಹೆಂಡತಿ 
ಊರ್ಮಿಳೆಯನ್ನು ಬಿಟ್ಟು ರಾಮನೊಡನೆ ಕಾಡಿಗೆ 
ಬಂದಿರುವುದರಲ್ಲಿ ಸೀತೆಯ ಆಕರ್ಷಣೆ 
ಇದ್ದಿರಬಹುದು. ಆದರೆ ಆ ಮಾತನ್ನು ಸೀತೆ 
ಒತ್ತಿಒತ್ತಿ ತಿರುತಿರುಗಿ ಹೇಳುವುದರಲ್ಲ ತನ್ನ 
ಇಂಗಿತವನ್ನು ಹೊರಗೆಡಹುತ್ತಿದ್ದಾಳೆ. ಅವಳು 
ಲಕ್ಷ್ಮಣನನ್ನು ಅಯೋಗ್ಯ, ಕವಟಿ ಇತ್ಯಾದಿ 
ಯಾಗಿ ಬಯ್ಯುವಾಗ ತನ್ನನ್ನೂ ಆ ಮೂಲ 
ಬಯ್ದುಕೊಳ್ಳುತ್ತಿದ್ದಾಳೆ. ತನ್ನ ಅಪರಾಧಕ್ಕೆ 
(guilt) ತನ್ನನ್ನೇ ಶಿಕ್ಷಿಸಿಕೊಳ್ಳುತ್ತಿದ್ದಾಳೆ.?? 

ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಸಿಕ್ಕಿ ತಂತೆ., 
ಇನ್ನೊಬ್ಬರ ಹೃದಯವನ್ನು ಹೊಕ್ಕು ನೋಡಲು 
ಇದರಿಗೆ ಅತೀಂದ್ರಿಯ ಶಕ್ತಿಯುಂಟೇನು ? 
ಅಥವಾ ಪಿಶಾಚದಂತೆ ಇನ್ನೊಬ್ಬರ ದೇಹದಲ್ಲಿ 
ಅವಿಷ್ಟರಾಗಿ ತಿಳಿಯಬಲ್ಲರೊ ? ಕವಿವಾಕ್ಕವೇ 
ನಮಗೆ ಪ್ರಮಾಣ. ಸೀತೆಯ ಸೌಶೀಲ್ಲ ಎಂತಹ 
ಉಚ್ಚಮಟ್ಟದ್ದೆಂದು ಇದುವರೆಗೆ ತೋರಿಸಿ 
ಕೊಟ್ಟಿದ್ದೇವೆ. ಇನ್ನೂ ಹೇಳತಕ್ಕದ್ದಿದೆ. "ಅಹಂ 
ರಾಮಮನುವ್ರತಾ: ಎಂದು ಮತ್ತೆ ಮತ್ತೆ 
ಹೇಳುತ್ತಾಳಲ್ಲ, ಅದಕ್ಕೆ ಉತ್ತರವೇನು ? “ಪತಿ 
ಯನ್ನೇ ನಂಬಿರುವ ನಾನು ನಿನ್ನಂಥ ಅಲ್ಬ 
ಮನುಷ್ಯನನ್ನು ಬಯಸುವೆನೆ ? ನಿನ್ನೆದುರಿಗೇ 
ಪ್ರಾಣ ಬಿಡುತ್ತೇನೆ. ಶ್ರೀರಾಮನನ್ನಗಲಿ ಒಂದು 
ಕ್ಷಣವೂ ಭೂಮಿಯಲ್ಲಿ ಬದುಕಲಾರೆ' ಎನ್ನು 


ಲ 


ಮೇ ೧೯೮೪ 


ತ್ತಾಳೆ. ಇವೆಲ್ಲ ಮಾತುಗಳು ಆಭಿವೃಕ್ತಿವಾದಿ 
ಗಳಿಗೆ ಕೇಳಿಸುವುದಿಲ್ಲವೊ ? ಅವರದ. ಜಾಣ 
ಕಿವುಡು. 

ಲಕ್ಷ್ಮಣನಿಗೆ ರಾಮನಲ್ಲಿ ಎಷ್ಟು ಅಗಾಧವಾದ 
ಪ್ರೀತಿಯಿತ್ತೆಂಬುದು ರಾಮಾಯಣದ ಉದಕ್ಕೂ 
ಅಭಿವ್ಯಕ್ತವಾಗಿದೆ. ಅಣ್ಣನಿಗೆ ಪಟ್ಟಾಭಿಷೇಕ 
ತಪ್ಪಿದಾಗ ಶೋಕಕ್ರೋಧಗಳಲ್ಲಿ ಮುಳುಗಿದ 
ಲಕ್ಷ್ಮಣ ತಂದೆಯನ್ನೂ ಭರತನನ್ನೂ ಕೊಂದು 
ಹಾಕುತ್ತೇನೆಂದು ಅಬ್ಬರಿಸುತ್ತಾನೆ. ಸುಮಂತ್ರ 
ನೊಡನೆ ದಶರಥನಿಗೆ ಸಂದೇಶವನ್ನು ಕಳಿಸುತ್ತ 
«ನಾನು ದಶರಥನನ್ನು ತಂದೆಯೆಂದು ಮನ್ನಿಸು 
ವುದಿಲ್ಲ. ನನ್ನ ತಂದೆ, ಬಂಧು, ಸರ್ವಸ್ವವೂ ನನ್ನ 
ಅಣ್ಣನೇ» ಎನ್ನುತ್ತಾನೆ. 

ಅಣ್ಣನಿಗಾಗಿ ತನ್ನ ಸರ್ವಸುಖವನ್ನೂ ತ್ಯಾಗ 
ಮಾಡಿ ಆತನ ಕಷ್ಟದಲ್ಲಿ ಭಾಗಿಯಾದ ಮಹಾಭಾಗ 
ಲಕ್ಷ್ಮಣ, ಅಂತಹ ಗುಣಶ್ಲಾಘ್ಯನಲ್ಲಿಯೂ 
ಕಳಂಕಶಂಕೆ ಘಾತುಕತನ. ಬಾಲಿಶತನದ 
ಬೇಜವಾಬ್ದಾರಿ ಹೇಳಿಕೆ. ಕತ್ತೆಯನ್ನು ಸಾಕು 
ತ್ತಿದ್ದ ಅಯೋಧ್ಯೆಯ ಅಗಸ ಸೀತೆಯವರೆಗೆ 
ಅಪವಾದವನ್ನೊಯ್ದರೆ, ಈ "ವಿಜಾರವಾದಿ'ಗಳಂ 
ಲಕ್ಷ್ಮಣನವರೆಗೂ  ಮುಂದೊಯ್ದು ಮ್ಮ 
"ಪ್ರಗತಿಶೀಲತೆ'ಯನ್ನು ವ್ಯಕ್ತಪಡಿಸಿದ್ದಾರೆ ! 

ಈ ಸಂದರ್ಭದಲ್ಲಿ ಸೀತೆಯಾಡಿದ ಮಾತನ್ನು 
ಸಮರ್ಥಿಸುವುದು ನಮ್ಮ ಉದ್ದೇಶವಲ್ಲ. 
ಅವಳಾಡಿದ್ದು ಅನುಚಿತ. ಲಕ್ಷ್ಮಣನ ಪಾಲಿಗೆ 
ಕಿವಿಯಿಂದ ಕೇಳಲಾಗದ ಕಠೋರವಚನ. ಇದರಲ್ಲಿ 
ಎರಡು ಮಾತಿಲ್ಲ. ಅಂತಹ ಸಾಧ್ವಿಯ ಬಾಯಿಂದ 
ಅಂತಹ ಪರುಷವಚನವನ್ನಾಡಿಸಿದ ಮಹಾಕವಿಯ 
ಆಶಯವೇನೆಂಬುದನ್ನು ನಾವು ಕಂಡುಕೊಳ್ಳ 
ಬೇಕು. ಅದು ಎರಡು ವಿಧವಾದದ್ದು - 

೧. ಆ ಪರುಷೋಕ್ತ ಸೀತೆಯ ಬಾಯಿಂದ 
ಬರದಿದ್ದರೆ ಲಕ್ಷ್ಮಣನು ಅವಳೊಬ್ಬಳನ್ನೇ ಬಿಟ್ಟು 
ಹೋಗತಕ್ಕವನೇ ಅಲ್ಲ. ಅವನು ಹೋಗದಿದ್ದರೆ 
ರಾವಣಸಂನ್ಯಾಸಿ ಬರುವುದಿಲ್ಲ. ಕಥಾಪ್ರಸಂಗ 
ಮುಂದೆ ಬೆಳೆಯುವುದೇ ಇಲ್ಲ. 

೨. ಮಾನುಷಸ್ವಭಾವ ಹೀಗೆಯೇ. ಶೋಕ- 
ಕ್ರೋಧಗಳ ಆವೇಶದಲ್ಲಿ ಎಂತಹವರಿಂದಲೂ 
ದುಡುಕಿನ ಮಾತು ಹೊರಟುಬಿಡುತ್ತದೆ. ಸೀತೆ 
“ಬಾಷ್ಟ ಶೋಕಪರಿಪ್ಲುತ”ಳಾಗಿದ್ದಳು. ಶೋಕ 
ದಿಂದ ಕ್ರೋಧ ಉಕ್ಕಿದೆ. ಶೋಕಕ್ರೋಧ 


೯೧ 


ಸಂತ ಪ್ತರಾದವರಿಗೆ ವಿವೇಕ ಹಿಂದೆ ಸರಿದು 
ಮಾತಿನ ಹಿಡಿತ ತಪ್ಪಿ ಹೋಗುತ್ತದೆ - ಎಂಬುದರ 
ಚಿತ್ರಣ ಇದು. 

ಈ ವಿಷಯದಲ್ಲಿ ಈ ಕವಿಯೇ ಚಿತ್ರಿಸಿದ 
ಇನ್ನೊಂದು ಪ್ರಸಂಗವನ್ನು ನೋಡಬಹುದು. 
ಶ್ರೀರಾಮನು ಕಾಡಿಗೆ ಹೋಗಿ ಐದು ದಿನಗಳು 
ಕಳೆದಿವೆ. ಕೌಸಲ್ಯೆ ದುಃಖದಿಂದ ಪರಿತಪಿಸುತ್ತ 
ಕೊರಗಿ ಕೊರಗಿ ಸೊರಗಿಹೋಗಿದ್ದಾಳೆ. ಒಂದು 
ಸಲ ಇದ್ದಕ್ಕಿದ್ದಂತೆ ದಶರಥನನ್ನು ತರಾಟೆಗೆ 
ತೆಗೆದುಕೊಂಡು ಚುಚ್ಚು ಮಾತುಗಳಿಂದ ತಿವಿಯು 
ತಾಳೆ. ಕವಿಯ ಮಾತಿದು : 

ಏವಂತು ಕ್ರುದ್ಧಯಾ ರಾಜಾ 

ರಾಮಮಾತ್ರಾ ಸಶೋಕಯಾ । 
ಶ್ರಾವಿತಃ ಪರುಷಂ ವಾಕ್ಯಂ 
ಚಿಂತಯಾಮಾಸ ದುಃಖಿತಃ ॥ 
-ಅಯೋಧ್ಯಾ, ೬೨-೧ 
ತಳಮಳಿಸುತ್ತ ಕೌಸಲೈಗೆ 
ಕೈಮ:ಗಿಯುತ್ತಾನೆ. ತಲೆತಗ್ಗಿಸಿ ಅವಳ ಕ್ಷಮೆ 
ಯನ್ನು ಬೇಡುತ್ತಾನೆ. ಆಗ ಕೌಸಲ್ಮೈಗೆ ತನ್ನ 
ಅತಿರೇಕದ ಅರಿವಾಗುತ್ತದೆ. ಅವಳ ನೈತಿಕ 
ವಿನಯಪ್ರಜ್ಞೆ ಜಾಗೃತವಾಗುತ್ತದೆ. ಒಡನೆಯೇ 
ಗಂಡನ ಕೈಗಳನ್ನು ತಲೆಯ ಮೇಲಿಟ್ಟುಕೊಂಡು 
ಅಳುತ್ತ "ಸ್ವಾ ಮಿ. ಪ್ರಸನ್ನನಾಗು. ತಲೆಬಾಗಿ 
ಬೇಡುವೆನು. “ಲದ ಮೇಲೆ ಬಿದ್ದು ಬೇಡಿ 
ಕೊಳ್ಳುತ್ತೇನೆ. ನಿನ್ನಿಂದ ಯಾಚನೆ ಮಾಡಿಸಿ 
ಕೊಂಡ ಮೇಲೆ ನಾನು ಹಾಳಾಗಿಹೋದೆ. 
ನನ್ನನ್ನು ಅಧೋಗತಿಗೆ ತಳ ಬಾರದು” ಎಂದು 
ಬೇಡಿಕೊಳ್ಳುತ್ತಾಳೆ. ಪ್ರತ್ರಶೋಕದಿಂದ ಹೇಳ 


ವದ ರಾಜನು 
ಬಲ ಎ 


(91 


ಬಾರದ್ದನ್ನು ಹೇಳಿಬಿಟ್ಟೆ ನೆಂದು ಕಂಗಾಲಾಗು 
ತ್ತಾಳೆ. 
ಶೋಕೋ ನಾಶಯತೇ ಧೈಯ ರ್ಯಂ 


ಶೋಕೋ ನಾರಯತೇ ಶ್ರುತಂ | 
ಶೋಕೋ ನಾಶಯತೇ ಸರ್ವಂ 

ನಾಸ್ತಿ ಶೋಕಸಮೋ ರಿಪುಃ॥ 
ಶೋಕವು ಧೈರ್ಯವನ್ನು ಕೆಡಿಸುತ್ತದೆ. 
ವಿವೇಕವನ್ನು ನಾಶಮಾಡುತ್ತದೆ. ಅದು 
ಸಮಸ್ತವನ್ನೂ ಹಾಳುಮಾಡುವುದು. ಶೋಕ 
ದಂಥ ಶತ್ರು ಇನ್ನೊಂದಿಲ್ಲ” - ಎನ್ನುತ್ತಾಳೆ. 
ಹಾಗೆಯೇ ಕ್ರೋಧವೂ 

ಮಾತನ್ನು ಕೇಳಿ : 


ರಾಜಿ 


ಸಹ. ಹನುಮಂತನ 


೯೨ 


ಕ್ರುದ್ಧಃ ಪಾಪಂ ನ ಕುರ್ಯಾತ್‌ ಕಃ 
ಕ್ರುದ್ಧೋ ಹನ್ಯಾತ್‌ ಗುರೂನಪಿ। 
ಪರುಷಯಾ ವಾಚಾ 
ನರಃ ಸಾಧೂನಧಿಕ್ಷಿಪೇತ್‌ 
_-ಸುಂದರಕಾಂಡ, ೫೫-೫ 
«ಸಿಟ್ಟು ಬಂದಾಗ ಯಾವನು ಪಾಪಕಾರ್ಯ 
ವನ್ನು ಮಾಡದೆ ಇದ್ದಾನು? ಕ್ರುದ್ಧನಾದವನು 
ಗುರುಹಿರಿಯರನ್ನೂ ಹೊಡೆದಾನು - ಕೊಂದು 
ಬಿಟ್ಟಾನು. ಕ್ರುದ್ಧನಾದವನು ಕ್ರೂರವಾಕ್ಯದಿಂದ. 
ಸತ್ಪುರುಷರನ್ನೂ ನಿಂದಿಸಿಬಿಡುವನು. » 
"ಮನುಷ್ಯನು ಮಾತಾಡುವಾಗ ತುಂಬ' 
ಎಚ್ಚರಿಕೆಯಿಂದಿರಬೇಕು. ಅವಿವೇಕದ ಮಾತ 
ನ್ನಾಡಿ ಸೀತೆ ಅನರ್ಥಕ್ಕೆ ಗುರಿಯಾದಳು. 
ಅನ್ಯರನ್ನೂ ವಿಪತ್ತಿಗೆ ಸಿಕ್ಕಿಸಿದಳು. ಎಚ್ಚರಿಕೆ 
ಇರಲಿ” - ಎಂದು ಮಹಾಕವಿ ಈ ಪ್ರಸಂಗದಲ್ಲಿ 
ಸೂಚಿಸುತ್ತಿ ದ್ದಾನೆ. 


ಕ್ರುದ್ಧಃ 


ಪಶ್ಚಾತ್ತಾಪ 
ಪರುಷವಚನವನ್ನಾಡಿ ಲಕ್ಷ್ಮ ರ್ನ 
ದ್ಹಾಯಿತು. ಅನಂತರ ಸೀತೆಗೆ ಪಶ್ಚಾತ್ತಾಪ 
ವಾಗಿದೆ. ಲಕ್ಷ್ಮಣನಿಗೆ ಕೆಟ್ಟ ಮಾತನ್ನಾಡಬಾರ 
ದಿತ್ತೆಂದು ತನ್ನನ್ನೇ ಅವಳು ಶಷಿಸಿಕೊಂಡಿರ 
ಬೇಕು. ರಾವಣಸಂನ್ನಾನಿಯ ಎವರವಾದ 
ಗಳಿಂದ ಅವಳಿಗೆ ಬೇಸ ಸರವಾಗಿದೆ. ಜ್ತ 
ಬಂದವನು ತಮ್ಮ ಎಲ್ಲ 


ಆ 
ps ps 
ಕ? ಆದರೂ ದು. ದರ್ಶನ 


( 


ಬೆ 
ಪೆ 


ನಾಗಿ ಕಾಣುತ್ತಿದ್ದ ಆತ ಬ್ರಾಹ್ಮಣನೆಂದೂ 
ತಿಧಿಯೆಂದೂ ದಾ ಇಕ್ಷಿಣ್ಯಕ್ಕೆ ಒ ಲಗಾಗಿ 'ತಮ್ಮೆ ಲರ 
ಪರಿಚಯವನ್ನೂ ಹೇಳುತ್ತಾ ರಾಮನ 
ವಿಷಯವನ್ನು ಹೇಳುವಾಗ «ನನ್ನ ಪತಿ ಮಹ 
ತೇಜಸ್ವಿ. ರಾಮ ಎಂದು ಲೋಕಪ್ಪಸಿದ್ಧ. 
ಗುಣವಂತ, ಸತ್ತ ವಂತ, ವಿಶಾಲಾಕ್ಷ, ಮಹಾ 


ಬಾಹು, ಸರ್ವ ಭೂತಗಳ ಹಿತಕಾರ್ಯದಲ್ಲಿ ನಿರತ. 
ಅವನು ಇನ್ನೊಬ್ಬರಿಗೆ ಏನು ಬೇಕಾದರೂ 
ಕೊಡತಕ್ಕವನೇ ಹೊರತು, ತಾನು ತೆಗೆದುಕೊಳ್ಳ 
ಲಿಕ್ಕಲ ಎಂದೆಲ್ಲ ಹೊಗಳುತ್ತಾಳೆ. ಲಕ್ಷ್ಮಣನ 
ವಿಷಯವಾಗಿ «ಯುದ್ಧದಲ್ಲಿ ರಾಮನಿಗೆ 
ಸಹಾಯಮಾಡತಕ್ಕ ವೀರ. ಧರ್ಮಚಾರಿ. ದೃಢ 
ವ್ರತ” ಎನ್ನುತ್ತಾಳೆ. ಲಕ್ಮಣನನ್ನು “ಧರ್ಮ 
"ಚಾರಿ, ದೃಢವ್ರತ' ಎಂದು ವಿಶೇಷಿಸಿದ್ದರಿಂದ 


ಇ 
ಉತ್ಸಾನ 





ಶೀತೆಯ ಚಾರಿತ್ರವನ್ನು 
ಸ್ವತಶ್ತಿಂತನ. ಅಂತ 


ಸಿ 


ಯೆ 





ಸೀತೆಯ ಪರಿಶ ದ್ಧ ಭಾವವೂ ಪಶ್ಚಾತ್ತಾಪವೂ 
ವೃಕ್ತವಾಗುತ್ತವೆ. "ಮುಂದೆ ಹನುಮಂತ; ನೊಡನೆ 
ಸಂಭಾಷಿಸುವಾಗ ಲಕ್ಷ್ಮಣನ ವಿಷಯವಾಗಿ 
ಸೀತೆ ಹೇಳುವ ಮಾತಿದು : 
ಪಿತೃವದ್‌ ವರ್ತತೇ ರಾಮೇ 
ಮಾತೃವನ್ಮಾಂ ಸಮವಾಚರನ್‌ ॥ 
-ಸುಂದರಕಾಂಡ, ೩೮-೬೦ 
(ಅವನು (ಲಕ್ಷ್ಮಣ) ರಾಮನನ್ನು ತಂದೆ 
ಯೆಂದೂ ನನ್ನನ್ನು ತಾಯಿಯೆಂದೂ ತಿಳಿದು 
ನಡೆದುಕೊಳ್ಳುತ್ತಾನೆ.” ಸಮಾಚರನ್‌ ಎಂಬ 
ಶಬ್ದದ ಅರ್ಥಪ್ರಷ್ಟಿಯನ್ನು ಗಮನಿಸಿ. ಅವಳ 
ಪಶ್ಚಾತ್ತಾಪ ಹೇಗೆ ಅಭಿವ್ಯಕ್ತವಾಗಿದೆಯೆಂಬು 
ದನ್ನು ನೋಡಿ. ಅಷ್ಟೇ ಅಲ್ಲದೆ “ಲಕ್ಷ್ಮಣನು 
ಗುರುಹಿರಿಯರ ಸೇವಕ; ಸಮರ್ಥ ; ಹೆಚ್ಚು 
ಮಾತಾಡತಕ್ಕವನಲ್ಲ. ರಾಮನಿಗೆ ಲಕ್ಷ್ಮಣನೆಂದರೆ 
ನನ್ನ ಮೇಲೆ ಇರುವುದಕ್ಕಿಂತಲೂ ಅಧಿಕವಾದ 
ಪ್ರೀತಿ. ಅವನು ಮೃದುಸ್ವಭಾವದವನು. 
ಶುದ್ಧಾತ್ಮ. ಆತನ ಕುಶಲವನ್ನು ನಾನು 
ವಿಚಾರಿಸಿದ್ದೇನೆಂದು ಹೇಳು?» - ಎನ್ನುತ್ತಾಳೆ. 
ಪಶ್ಚಾತ್ತಾಪದಿಂದಾದ ಹೃದಯಶುದ್ಧಿಗೆ ಈ 
ಮಾತುಗಳು ಸಾಕ್ಷ. 


ಸೀತಾಪಹಾರ 


ರಾವಣನು ತನ್ನದುರುದ್ದೇಶವನ್ನು ತಿಳಿಸಿದಾಗ 
"ಕುಪಿತಾ ಜನಕಾತ್ಮಜಾ”- ಜಾನಕಿಯು ಕ್ರುದ್ಧ 
ಳಾದಳು. ಅವನು ರಾಕ್ಷಸನೆಂಬುದನ್ನು ಲೆಕ್ಕಿಸದೆ 
ಎಲಾ ರಾಕ್ಷಸ, ನೀನು ಒಂದು ಗುಳ್ಳೆನರಿ! 
ಸಿಂಹಪತ್ನಿ 'ಯಾದ ಈ ಸಿಂಹಿಯನ್ನು ಬಯಸು 
ವೆಯಾ ಕಾಲಕೂಟ ವಿಷವನ್ನು ಕುಡಿದು 
ಕ್ಷೇಮವಾಗಿ ಹೋಗಬಹುದೆಂದು ತಿಳಿದಿದ್ದೀಯಾ? 
ರಾಘವನ ಪ್ರಿಯಪತ್ನಿಯನ್ನು ಬಯಸುವ ನೀನು 
ಕಣ್ಣ ನ್ನು ಸೂಜಿಯಿಂದ ತಿವಿದುಕೊಳ್ಳುತ್ತಿ ಶಿದೀಯೆ. 
ಕತ್ತಿ ಜಿ ಅಲಗನ್ನು ನಾಲಿಗೆಯೆಂದು ನೆಕ್ಕ ಲು 
ಇಚ್ಛಿಸುತ್ತೀಯೆ!? ಮುಂತಾದ ತೀಕ್ಷ್ಣವಾಕ್ಕ 
ಗಳಿಂದ ಧಿಕ್ಕರಿಸುತ್ತಾಳೆ. ತಾನು ಒಂಟಿಯಾಗಿ 


ಮೋ ೧೯೮೪ 





ಸಮೀಸ್ರೆಸುವಾಗ ಅವಳ 


ಸಾಕ್ಷ್ಯವಾಗಿ ನಿಲ್ಲುತ್ತದೆ 


ಈಷಾಕಾತಾಣಾಣಾಸಾಪಾಾತಾತಾಣಾಸಾಹಾಘಾಸಾಭಾಾಕಾಣಾಸಾಸಾಖಸಮಾವಾವಾವಾಾಮಾಹಾಸಾಸಾಹಾಣಾಣಾಾಸಾಹಾಹಾಣಾಣಾ 


ದ್ದರೂ ಅವಳ ಧೀರತೆ ಎಷ್ಟು! ಚಿತ್ತಸಂಕ್ಷೋಭ 
ದಿಂದಾಡು:ವ ಮಾತಿನ ಕೆಚ್ಚು ಯಾವ ಬಗೆಯು! 


ಶ್ರೀರಾಮನಲ್ಲಿ ಅವಳಿಗಿರುವ ಪ್ರೀತಿ ಅಭಿಮಾನ 
ಗಳು ಇಲ್ಲಿ ಸ್ಟುಟವಾಗಿ ಎದ್ದುಕಾಣುತ್ತವೆ. 


ಶ್ರೀರಾಮನು ಮೃಗರಾಜಕಂಠೀರವ, ಅವನೆದು 
ರಿಗೆ ರಾವಣನು ಒಂದು ನರಿ. ಶ್ರೀರಾಮ-ರಾವಣ 
ರಿಗಿರುವ ಅಂತರ ಸಮುದ್ರ - ಹಳ್ಳಗಳಿಗೆ, 
ಅಮೃತ - ಗಂಜಿಗಳಿಗೆ, ಅಪರಂಜಿ - ಸೀಸಗಳಿಗೆ, 
ಶ್ರೀಗಂಧ - ಕೆಸರುಗಳಿಗೆ, ಆನೆ - ಬೆಕ್ಕುಗಳಿಗೆ, 
ಗರುಡ-ಕಾಗೆಗಳಿಗೆ, ನವಿಲು _ ನೀರುಕಾಗೆಗಳಿಗೆ 
ಇರುವಷ್ಟು. «ನನ್ನನ್ನು ಬಲಾತ್ಕರಿಸಿದರೆ, ನೀನು 
ಅಮೃತವನ್ನೇ ಕುಡಿದಿದ್ದರೂ ನಿನಗೆ ಉಳಿಗಾಲ 
ವಿಲ್ಲ” ಎಂದು ಎಚ್ಚರಿಸುತ್ತಾಳೆ. 

ಇನ್ನು ತಡಮಾಡುವುದು ಕ್ಷೇಮವಲ್ಲವೆಂದು 
ಬಗೆದ ರಾವಣ ತನ್ನ ಎಡಗೈಯಿಂದ ಸೀತೆಯ 
ಕೇಶಪಾಶವನ್ನೂ, ಬಲಗೈಯಿಂದ ಅವಳ ತೊಡೆ 
ಗಳನ್ನೂ ಹಿಡಿದು ಎತ್ತಿ ತನ್ನ ಮಾಯಾರಥದಲ್ಲಿ 
ಹೇರುತ್ತಾನೆ. ಅಭಿವ್ಯಕ್ತಿವಾದಿಗಳಿಗೆ ಈ ಸನ್ನಿವೇಶ 
ಒಂದು Symbolic rape ಆಗಿ ಕಾಣುತ್ತದೆ! 
ಕಾಮಸನ್ನಿ ಬಡಿದವರು ಮನಸ್ಸಿನಲ್ಲಿ Rape 
ದೃಶ್ಯವನ್ನು ಕಲ್ಪಿಸಿಕೊಂಡು ಮೆಲುಕುಹಾಕು 
ವುದು ಸಹಜವೇ. ಇಷ್ಟಾದರೂ «ಸೀತೆ 
ಅವನನ್ನು ಬಯ್ಯುವುದಾಗಲಿ, ಶಪಿಸುವುದಾಗಲಿ 
ಮಾಡದೆ "ರಾಮಾ' ಎಂದು ಕೂಗುತ್ತಾಳೆ. ಗಟ್ಟಿ 
ಯಾಗಿ ಅಳುತ್ತಾಳೆ? ಎಂದು ಹಂಗಿಸಿದ್ದಾರೆ. 
ಇನ್ನೇನು ಮಾಡಬೇಕಾಗಿತ್ತು ? ರಾವಣನ ಕಿವಿ 
ಯನ್ನು ಕಚ್ಚಬೇಕಾಗಿತ್ತ? 

ಇವರ ಕುಚೋದ್ಯದ ಕಲ್ಪನೆ ಎಲ್ಲಿಯವರೆಗೆ 
ಎಂದರೆ «ರಾವಣನು ತನ್ನನ್ನು ಹೊತ್ತುಕೊಂಡು 
ಹೋಗುವಾಗ "ಹಾ ಲಕ್ಷ್ಮಣ! ಮಹಾಬಾಹು!” 
ಎಂದು ಲಕ್ಷ್ಮಣನ "*ಮಹಾಬಾಹುತ್ವ'ವನ್ನು 
ಸಂಬೋಧಿಸಿ ಕೂಗುತ್ತಾಳೆ. ರಾಮನನ್ನಾದರೋ 


"ಧರ್ಮ'ರಕ್ಷಕನೆಂದು ನೆನೆದುಕೊಳ್ಳುತ್ತಾಳೆ. 
“ಮಹಾಬಾಹು' ಎಂದುದರಿಂದ ಸೀತೆಗೆ 
ಲಕ್ಷ್ಮಣನಲ್ಲಿ ಸುಪ್ತಕಾಮ ುವಿತ್ತೆಂದು. ಇವರ 

೯೩ 


ಇಂಗಿತ, ಉತ್ತರಿಸಲೂ ಅರ್ಹವಲ್ಲದ ತುಚ್ಚ 
ಆಪಾದನೆ ಇದು. «ಯಮನೇ ನನ್ನನ್ನು 
ಒಯ್ದರೂ "ಮಹಾಬಾಹು'ವೂ"ಮಹಾಬಲ'ನೂ 
ಆದ ರಾಮನು ನನ್ನನ್ನು ಬಿಡಿಸಿಕೊಂಡು 
ಬರುತ್ತಾನೆ” ಎಂದು ಸೀತೆಯೇ ಆಕ್ರಂದಿಸಿ 
ದ್ದಾಳೆ (ಅಯೋಧ್ಯಾ, ೪೯, ೩೬-೩೭). ಇದಕ್ಕೆ 
ಉತ್ತರವೇನು? 

ಜಾನಕಿಯ ಶುದ್ಧಚಾರಿತ್ರ ವನ್ನು ಸಮೀಕ್ಷಿಸು 
ವಾಗ ಇನ್ನೂ ಕೆಲವು ಅಂಶಗಳನ್ನು ಪರಿಶೀಲಿಸ 
ಬಹುದು. ಅವಳು ಇನ್ನೊಬ್ಬರಿಗೆ ಹೇಳಿದ 
ಮಾತುಗಳಿಗಿಂತ, ಸ್ವತಃ ಅವಳ ಚಿಂತನಪ್ರಕಾರ 
ನಮಗೆ ಬಹುಮುಖ್ಯವಾದ ಪ್ರಮಾಣವಾಗು 
ತ್ತದೆ. ಅದು ಇನ್ನೊಬ್ಬರನ್ನು ಮೆಚ್ಚಿಸುವುದ 
ಕ್ಕಾಗಲಿ, ತನ್ನ ಅಂತರಂಗವನ್ನು ಮುಚ್ಚುವುದ 
ಕ್ಕಾಗಲಿ ನುಡಿದ ಉಕ್ತಿಯಲ್ಲವಾದ್ದರಿಂದ ಸ್ವತ 
ಶ್ವಿಂತನ ಅಂತಃಸಾಕ್ಷ್ಯವಾಗಿ ನಿಲ್ಲುತ್ತದೆ. ಅದು 
ಗುಪ್ತವಾದ ಅಂತರಂಗವನ್ನು ಪ್ರತಿಬಿಂಬಿಸುವ 
ನಿಲುಗನ್ನಡಿ. 


ಅಂತಃಸಾ ಕ್ಷ ಶಿ 


ಅಶೋಕವನದಲ್ಲಿ ತೊಳಲುತ್ತಿದ್ದ ಸೀತಾದೇವಿ 
ಶೋಕಸಂತಪ್ತಳಾಗಿ ತನ್ನಲ್ಲಿಯೇ ಹೇಳಿಕೊಳ್ಳು 
ತ್ತಿದ್ದ ಚಿಂತನಪ್ರಕಾರವಿದು (ಸುಂದರಕಾಂಡ) : 

೧. *“ಗಂಡಸಾಗಲಿ ಹೆಂಗಸಾಗಲಿ ಕಾಲವು 
ಒದಗಿಬಂದ ಹೊರತು ಸಾಯುವುದಿಲ್ಲ' ಎಂಬ 
ಹಿರಿಯರ ಹೇಳಿಕೆ ಸತ್ಯವಾದದ್ದು .-. ಏಕೆಂದರೆ, 
ಶ್ರೀರಾಮನನ್ನಗಲಿ ಬದುಕಿರುವೆನಲ್ಲ! ನನ್ನ 
ಪತಿಯನ್ನು ಕಾಣದೆ, ಪ್ರವಾಹವೇಗಕ್ಕೆ ಸಿಕ್ಕಿದ 
ದಡದಂತೆ ಕುಸಿದುಹೋಗುತ್ತಿದ್ದೇನೆ. ಪದ್ಮದಳ 
ದಂತೆ ಕಣ್ಣುಗಳಿರುವ, ಸಿಂಹದಂತೆ ಧೀರವಾಗಿ 
ನಡೆಯುವ, ಕೃತಜ್ಞನೂ ಪ್ರಿಯವಾದಿಯೂ 
ಆದ ನನ್ನ ನಾಥನನ್ನು ನೋಡತಕ್ಕವರೇ 
ಪ್ರಣ್ಯಾತ್ಮರು.' (೨೫, ೧೨-೧೬) 

೨. "ಶ್ರೀರಾಮನು ಪ್ರಖ್ಯಾತನಾದವನು, 
ಪ್ರಾಜ್ಞ, ಕೃತಜ್ಞ, ಕರುಣಾಮಯ, ಸತ್ಪುರುಷ. 
ನನ್ನ ದುರ್ಭಾಗ್ಯದಿಂದ ಅವನೂ ನಿಷ್ಕರುಣ 
ನಾಗಿಬಿಟ್ಟನೆ ? ಜನಸ್ಥಾನದಲ್ಲಿ ಹದಿನಾಲ್ಕು 
ಸಾವಿರ ರಾಕ್ಷಸರನ್ನು ಧ್ವಂಸ ಮಾಡಿದ ವೀರನು 
ನನ್ನನ್ನು ಬಿಡಿಸಿಕೊಳ್ಳಲು ಏಕೆ. ಬಂದಿರ 
ಬಹುದು? ಈ ಅಲ್ಲಶಕ್ತಿಯ ರಾಕ್ಷಸನು 


೯೪ 


ನನ್ನನ್ನು ಬಂಧಿಸಿದ್ದಾನೆ. ಇವನನ್ನು ಕೊಂದು 
ಹಾಕಲು ನನ್ನ ಗಂಡನು ನಿಶ್ಚಯವಾಗಿಯೂ 
ಸಮರ್ಥ. ನಾನು ಲಂಕೆಯಲ್ಲಿರುವುದು ಅವನಿಗೆ 
ತಿಳಿದಿಲವೆಂ ದು ತೋರುತ್ತದೆ. ತಿಳಿದಿದ್ದರೆ 
ರಾಮನು ಕ್ರುದ್ಧನಾಗಿ ಈ ಲೋಕದಲ್ಲಿ ರಾಕ್ಷಸರೇ 
ಇಲ್ಲದಂತೆ ಮಾಡುತ್ತಿದ್ದ. ಅವನು ಮಹಾಸಾಗರ 
ವನ್ನು ಒಣಗಿಸಿ ಲಂಕೆಯನ್ನು ಧೂಳೆಬ್ಬಿಸಿ 
ಬಿಡುವನು. ನೀಚನಾದ ರಾವಣನ ಖ್ಯಾತಿ 
ಯನ್ನು ಅಳಿಸಿ ಅವನ ಹೆಸರನ್ನೇ ತೊಡೆದು. 
ಹಾಕುವನು.” (೨೬, ೧೩-೨೩) 

೩. "ಕಮಲನೇತ್ರ ನಾದ ನನ್ನನಾಥ ಶ್ರೀರಾಮ: 
ನನ್ನು ನೋಡುವವರೇ ಪುಣ್ಯಾತ್ಮರು. ಪರಿಶುದ್ಧ 
ವಾದ ನಡತೆಯುಳ್ಳವನೂ ಶತ್ರುವಿಧ್ವಂಸಕನೂ 
ಶೂರನೂ ಮಹಾತ್ಮನೂ ಆದ ಶ್ರೀರಾಮ 
ನನ್ನಗಲಿ ಜೀವಿಸುವುದಕ್ಕಿಂತ ನಾನು ಸಾಯು 
ವುದೇ ಉತ್ತಮ. (೨೬, ೩೮-೪೬) 

ಇವು ಕೇವಲ ಉದಾಹರಣವಾಕ್ಕಗಳು. ಈ 
ಬಗೆಯ ಚಿಂತನಪ್ರಕಾರಗಳು ವಿಪುಲವಾಗಿ 
ಬರುತ್ತವೆ. | 

ರಾವಣನ ದುರ್ವಾಕ್ಯಗಳಿಂದ ಸಂಕ್ರುದ್ಧಳಾದ 
ಸೀತೆ ಒಂದು ಸಲ, 

ಅಸಂದೇಶಾತ್ತು ರಾಮಸ 

ತಪಸಶ್ಕಾನುಪಾಲನಾತ್‌ । 

ನ ತ್ವಾಂ ಕುರ್ಮಿ ದಶಗ್ರೀವ 

ಭಸ್ಮ ಭಸ್ಮಾರ್ಹತೇಜಸಾ ॥ 
-ಸುಂದರಕಾಂಡ, ೨೨-೨೦ 

«ರಾವಣ, ಶ್ರೀರಾಮನು ಅನುಮತಿ ಕೊಟ್ಟಿಲ್ಲ 
ವೆಂದೂ ತಪಃಶಕ್ತಿಯನ್ನುಳಿಸಿಕೊಳ್ಳಬೇಕೆಂದೂ 
ಸುಮ್ಮನಿದ್ದೇನೆ. ಇಲ್ಲದಿದ್ದರೆ ನನ್ನ ತಪೋಬಲದ 
ತೇಜಸ್ಸಿನಿಂದ ನಿನ್ನನ್ನು ಸುಟ್ಟು ಬೂದಿಮಾಡು 
ಶ್ರಿದ್ದೆ” ಎಂದು ಹೇಳುತ್ತಾಳೆ. ಪಾತಿವ್ರತ್ಯವೇ 
ಸೀತೆಯ ತಪಸ್ಸು. ಅದರಲ್ಲಿ ಎಳ್ಳಷ್ಟಾದರೂ 
ಕಳಂಕವಿದ್ದರೆ ಈ ತಪಃಶಕ್ತಿಯಲ್ಲಿ ಆತ್ಮವಿಶ್ವಾಸ 
ಎಂದಿಗಾದರೂ ಇದ್ದೀತೆ ? 

ಇವೆಲ್ಲವನ್ನೂ ಪರಿಶೀಲಿಸಿದಾಗ ಏನೆಂದು 
ನಿಶ್ಚಯವಾಗುವುದು ? ಶ್ರೀರಾಮನನ್ನು ಸಿತೆ 
ಶುದ್ಧಮನಸ್ಸಿನಿಂದ ಪ್ರಿ ೀತಿಸುತ್ತಿದ್ದಳ್ಕೊ 
ಇಲ್ಲವೊ? ಅವನು ವೀರನಾದ ಗಂಡಸೆಂದಂ 
ತಿಳಿದಿದ್ದಳೋ, ಕೈಲಾಗದ ತಾಪಸನೆಂಹೋ ? 

ಕೋಟ್ಯಂತರ ಸ್ತ್ರೀ-ಪುರುಷರ ಗೌರವಕ್ಕೆ, 


ಉತಾ ನ 
ಟಿ 


ಆದರಕ್ಕೆ, ಪ್ರೀತಿಗೆ, ಭಕ್ತಿಗೆ ಪಾತ್ರಳೂ 
ಸೌಶೀಲ್ಯದ ಮೂರ್ತಿಯೂ ಆದ ಒಬ್ಬ ಹೆಣ್ಣಿನ 
ಚಾರಿತ್ರವಧೆಗೆ ಹೊರಟಿರುವ ಈ ಜನರಿಗೆ ಸ್ವಲ್ಪ 
ವಾದರೂ ನೀತಿಪ್ರಜ್ಞೆ ಇದೆಯೇ? ಕಿಂಚಿತ್ತಾ 
ದರೂ ಹೊಣೆಗಾರಿಕೆ ಇದೆಯೇ? 


ಅಗಸ್ತ ಮುನಿಗಳ ಸಾಕ್ಷ, 


ದಂಡಕಾರಣ್ಯದಲ್ಲಿದ್ದ ಯಷಿಗಳಲ್ಲಿ ಅಗಸ್ತ 5ರು 
ಮಹಾತೇಜಸ್ವಿಗಳು. ಅವರ ಸ್ಥಾನಗೌರವ 
ಅತ್ತುನ್ನತವಾಗಿತ್ತೆಂದು ವಾಲ್ಮೀಕಿಗಳು ಸುಂದರ 
ವಾಗಿ ವರ್ಣಿಸಿದ್ದಾರೆ. ಸೀತಾರಾಮಲಕ್ಷ್ಮಣರು 
ಅವರ ಆಶ್ರಮಕ್ಕೆ ಬಂದು ಅಗಸ್ತ್ಯರಿಗೆ 
ಅಭಿವಾದನೆ ಮಾಡಿ ಕುಳಿತುಕೊಳ್ಳುತ್ತಾರೆ. ಆಗ 
ಅಗಸ್ತ 5ರು ಹೇಳುವ ಮಾತಿದು : 

«ಇವಳು (ಸೀತೆ) ಸುಕುಮಾರಿಯಾಗಿ ಬೆಳೆ 
ದವಳು. ಕಷ್ಟಗಳಿಂದ ನೊಂದವಳಲ್ಲ. ಅರಣ್ಯ 
ದಲ್ಲಿ ಕಷ್ಟಗಳು ಬಹಳ. ಗಂಡನಲ್ಲಿರುವ 
ಪ್ರೇಮಾತಿಶಯದಿಂದ ಇಂಥ ಅರಣ್ಯಕ್ಕೆ ಬಂದಿ 
ದ್ದಾಳೆ. ರಾಮ, ಇವಳಿಗೆ ಇಲ್ಲಿ ಸಂತೋಷ 
ವಾಗುವಂತೆ ನೋಡಿಕೊ. ಸೀತೆಯು ನಿನ್ನನ್ನು 
ಹಿಂಬಾಲಿಸಿ ಬಂದು ಬಹುಕಷ್ಟವಾದ ಕೆಲಸಕ್ಕೆ 
ಕೈಹಾಕಿದ್ದಾಳೆ. ನಿನ್ನ ಪತ್ನಿಯಲ್ಲಿ ಯಾವ 
ದೋಷವೂ ಇಲ್ಲ. ಇವಳ ನಡತೆ ಪ್ರಶಂಸನೀಯ 
ವಾದದ್ದು. ಸಾಕ್ಷಾತ್‌ ಅರುಂಧತೀದೇವಿಯಂತೆ 
(ಪತಿವ್ರತೆಯರಲ್ಲಿ) ಅಗ್ರಗಣ್ಯಳು.» 

- (ಅರಣ್ಯಕಾಂಡ, ೧೩, ೩.೭) 


ಭಾರತೀಯ ಪರಂಪರೆಯಲ್ಲಿ ಅರುಂಥತಶಿ' 
ಪತಿವ್ರತಾ ಶಿರೋಮಣಿಯೆಂದು ಸುಪ್ಪಸಿದ್ಧಳು. 
ಸೀತೆಗೆ ಅವಳ ಹೋಲಿಕೆ ಅಗಸ್ತ್ಯಮುನಿಗಳಿಂದ 
ಲಭಿಸಿದೆ. 


ಅನಸೂಯೆಯ ಸಾ ಕ್ಯ 


ಅವರು ಮೂ ವರೂ ಅತ್ರಿಮುನಿಗಳ 
ಆಶ್ರಮಕ್ಕೆ ಬರುತ್ತಾರೆ. ಅತ್ರಿಮುನಿಗಳ ಪತ್ನಿ 
ಅನಸೂಯೆ. 


ಅವರು ಸೀತಾರಾಮಲಕ್ಷ್ಮಣರಿಗೆ 
ಅನಸೂಯೆಯನ್ನು ಪರಿಚಯ ಮಾಡಿಸಿ ತಮ್ಮ 
ಪತ್ನಿಯ ಪಾತಿವ್ರತ್ಯದ ಮಹಿಮೆಯನ್ನು 
ಮುಕ್ತಕಂಠದಿಂದ ಹೊಗಳುತ್ತಾರೆ. ಅನಂತರ 
ಪತ್ನಿಯನ್ನು ಕುರಿತು “ಅನಸೂಯೆ, ಇವಳು 
ವೈದೇಹಿ. ಇವಳನ್ನು ಒಳಗೆ ಕರೆದು ಉಪ 
ಚರಿಸು» ಎನ್ನುತ್ತಾರೆ. ಸೀತೆ ಗಂಡನ ಸೂಚನೆ 
ಯಂತೆ ಒಳಗೆ ಹೋಗಿ ಅನಸೂಯೆಗೆ ವಂದಿಸು 
ತ್ತಾಳೆ. ಅನಂತರ ಅವರಿಬ್ಬರಲ್ಲಿ ಮಧುರವಾದ 
ಸಂಭಾಷಣೆ ನಡೆಯುತ್ತದೆ. ಅನಸೂಯೆ ಒಹಳ 


ವೃದ್ಧೆ. ಅವಳ ಬಳಿ ದಿವ್ಯವಸ್ವಾಲಂಕಾರ 
ಗಳಿದ್ದವು. ಸೀತೆಯ ಕುದ್ಧಚಾರಿತ್ರವನ್ನು 


ಮೆಚ್ಚಿ ತನ್ನ ಎಲ್ಲ ವಸ್ತಾಲಂಕಾರಗಳನ್ನೂ 
ಅವಳಿಗೆ ಕೊಟ್ಟು ಆಶೀರ್ವದಿಸುತ್ತಾಳೆ. ಆ 
ವೃದ್ಧ ತಪಸ್ವಿನಿಯಿಂದ ಮೆಚ್ಚುಗೆ ಗಳಿಸುವುದು 
ಸಾಮಾನ್ಯವಾದ್ದಲ್ಲ. ಸೀತೆಯ ಸೌಶೀಲ್ಯಕ್ಕೆ 
ಅನಸೂಯ ಪ್ರಬಲವಾದ ಸಾಕ್ಷಿಯಾಗಿ ನಿಲ್ಲು 
ತಾಳೆ, (ಮುಂಣುವಗಿಯವದಂಗ 





ಕಿ ಮುನಿಗಳ 


ಆಹಾ ಹಾಸ್‌ 
ಣೇರಾಯಿನ 





ಹನುಮಂತನ ಸಾಕ್ಷ್ಯ 


ಔಳಕಯನ್ನರಸುತ್ತ ಹನುಮಂತ ಅಶೋಕ 
ವನಕ್ಕೆ ಬರುತ್ತಾನೆ. ಆತನಿಗೆ ಜಾನಕಿಯ 
ಪ್ರಥಮ ಪರಿಚಯವೂ ಇಲ್ಲ. ಆದರೆ ಶ್ರೀರಾಮ 
ನಂತಹ ಮಹಾಪುರುಷನ ಅವಳಿಗಾಗಿ ಹಂಬಲಿ 
ಸುವುದನ್ನು ಕಂಡು, ಆಕೆ ಸಾಮಾನ್ಯಳಲ್ಲ, 
ದೇವತಾಸ್ವರೂಪಳೆ-ಎಂಬ ನಂಬಿಕೆ ಅಂಕುರಿಸಿದೆ. 
ಆದ್ದರಿಂದಲೇ, 


ನಮೋಸ್ತು ರಾಮಾಯ ಸಲಕ್ಷ್ಮಣಾಯ 

ದೇವೈ ಭೆ ಚ ತಸ್ಮೆ ಭ್ರ ಜನಕಾತ್ಮಜಾಯೈ ॥ 
ಎಂದು ಸೀತಾದೇವಿಗೆ ನಮಸ್ಕರಿಸುತ್ತ ಅಶೋಕ 
ವನವನ್ನು ಪ್ರವೇಶಿಸುತ್ತಾನೆ ಮರದ ಮೇಲೆ 
ಅಡಗಿ ಕುಳಿತಿದ್ದ ಹನುವಃಂತನಿಗೆ ಸೀತೆಯ 
ಚಾರಿತ್ರ್ಯವೇನೆಂಬುದನ್ನರಿಯಲು ಒ ಳ್ಳೆಯ 
ಅವಕಾಶ ಲಭಿಸುತ್ತದೆ. ರಾವಣನು ಬಂದು 
ಸೀತೆಗೆ ಪ್ರಚೋದನೆಯನ್ನುಂಟುಮಾಡಿದ್ದು, 
ಅದಕ್ಕೆ ಸೀತೆಯು ಕೊಟ್ಟ ಪ್ರತ್ಯುತ್ತರ, 
ಹನಂಮಂತನ ಮೇಲೆ ಪ್ರಭಾವಶಾಲಿಯಾದ 
ಮಂದ್ರೆಯನ್ನೊತ್ತುತ್ತದೆ. ಸೀತೆಯೊಡನೆ 
ಸಂಭಾಷಣೆ ಮಾಡಿದ ಮೇಲಂತೂ ಆಕೆಗೆ 
ಸಮಾನಳಾದ ಪತಿವ್ರತೆ ಇನ್ನೊಬ್ಬಳಿಲ್ಲ ಎಂಬ 
ಅಚಲ ನಿರ್ಧಾರಕ್ಕೆ ಬರುತ್ತಾನೆ. ಅದಕ್ಕೆ 
ಮಕುಟಪ್ರಾಯವಾಗಿ, ಮುಂದೆ ಹನುಮಂತನ 
ಬಾಲಕ್ಕೆ ಹಚ್ಚಿದ ಬೆಂಕಿ, ಸೀತೆಯ ಪ್ರಾರ್ಥನೆ 
ಯಂತೆ ತಣ್ಣಗಾಗುತ್ತದೆ. 

ಬೆಂಕಿ ತಣ್ಣಗಾದದ್ದು ಪವಾಡದ ಕಥೆಯೆಂದು 
ತಳ್ಳುವುದು ವಿಷಯಾಂತರ, ವಾಲ್ಮೀಕಿ ಮುನಿ 


ಗಳು ಹಾಗೆ ವರ್ಣಿಸಿದ್ದಾರಲ್ಲ, ಕವಿಹೃದಯ 
ವೇನು? ಸೀತೆಯ ಶಂದೃಜಾರಿತ್ರ್ಯವನ್ನೂ ಅವಳ 


ಜೂನ್‌ ೧೯೮೪ 


ಖಫುಲ 
ಸಾಕ್ಟ್ಯಗಳು 


ಎನ್‌. ರಂಗನಾಥಶರ್ಮಾ 


ಪಾತಿವ್ರತ್ಯವನ್ನೂ ಇದರಿಂದ ಅಭಿವ್ಯಕ್ತಿಗೊಳಿ 
ಸಿರವುದು ಸ್ಪಷ್ಟ. ಅವಳಲ್ಲಿ ಕಳಂಕಲೇಶ 
ವಾದರೂ ಇದ್ದಿದ್ದರೆ ಅವಳ ಪ್ರಾರ್ಥನೆಯಿಂದ 


ಅಗ್ನಿ ಶಾಂತವಾಯಿತೆಂದು ಹೇಳುವುದು 
ಅಸಂಬದ್ಧವಾಗುತ್ತದೆ. 

ಅದಿರಲಿ; ಹನುಮಂತನು ಲಂಕೆಯಿಂದ 
ಹಿಂದಿರುಗಿ ಬಂದು ವಾನರರಿಗೆ ಲಂಕಾವ್ನತ್ತಾಂತ 


ಲ 
ವನ್ನು ನಿರೂಪಿಸುತ್ತಾನೆ. ಮೊದಲು ದಕ್ಷಿಣ 


ದಿಕ್ಕಿಗೆ ತಿರುಗಿ ತಲೆಬಾಗಿ ಸೀ ತಾದೇವಿಗೆ 
ನಮಸ್ಕರಿಸಿ ತನ್ನ ಮಾತನ್ನು ಪ್ರಾರಂಭಿಸುತ್ತಾನೆ. 
ಪ್ರಣಮ್ಯ ಶಿರಸಾ ದೇವೈ ಟೆ 
ಸೀತಾಯ್ಬೆ ಪ್ರತ್ಯಭಾಷತ | 
— ಸುಂದರ ಕಾಂಡ, ೫೮.೪ 
ಮತ್ತೆ ಅವನು ಹೇಳುವುದನ್ನು ಗಮನಿಸಬೇಕು. 
«ಮಿತ್ರರೆ, ನಾನು ಸೀತಾದೇವಿಯ ಸಚ್ಚಾರಿತ್ರ 
ವನ್ನು ಕಂಡಮೇಲೆ, ಶ್ರೀರಾಮನು ಅವಳಿಗಾಗಿ 
ಮಾಡುತ್ತಿರುವ ಪ್ರಯತ್ನವೂ ಸುಗ್ರೀವನ 
ಉತ್ಸಾಹವೂ ಯೋಗ್ಯವೇ ಸರಿಯೆಂದು ನನಗೆ 
ದೃಢವಾಯಿತು. ನನ್ನ ಮನಸ್ಸು ಈ ವಿಷಯ 
ದಲ್ಲಿ ಒಲಿಯಿತು. ರಾಕ್ಷಸೇಶ್ವರನಾದ ರಾವಣನು 
ಸಾಮಾನ್ಯನಲ್ಲ, ಅವನು ಸೀತಾದೇವಿಯನ್ನು 
ಮುಟ್ಟಿದರೂ ನಾಶವಾಗದೆ ಉಳಿದಿದ್ದಾನೆ. 
ಜನಕಪುತ್ರಿಯಂ ಕ್ರುದ್ಧಳಾದರೆ ಏನಾಗುವುದೆಂದು 
ಗೊತ್ತಿದೆಯೇ ? ಕೈಯಿಂದ ಮುಟ್ಟಿದರೆ ಅಗ್ನಿ 
ಜ್ವಾಲೆಯೂ ಅಂತಹ ಕೆಲಸವನ್ನು ಮಾಡ 
ಲಾರದು. (ಅವಳ ತಪೋಮಹಿಮೆ ಅಷ್ಟು 
ಉಗ್ರವಾದದ್ದು.)? 
ಬ್ರಹ್ಮನ ಸಾಕ್ಷ್ಯ 
ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನೂ 
ಸ್ಮರಿಸಿಕೊಳ್ಳಬಹಂದು. ರಾವಣನ್ನು ಸೀತೆಯ 


೬೯ 


“ಮುಡಿಯನ್ನು ತುಡುಕಿದಾಗ ಬ್ರಹ್ಮನು "ದೇವತೆ 

ಗಳ ಕಾರ್ಯ ಸಿದ್ಧಿಸಿತು” ಎಂದು ಹೇಳಿದನಂತೆ - 
ಕೃತಂ ಕಾರ್ಯಮಿತಿ ಶ್ರೀಮಾನ್‌ 

ವ್ಯಾಜಹಾರ ಏತಾಮಹಃ ॥ 

ಅರಣ್ಯ, ೫೨-೧೩ 

ಪತಿವ್ರತೆಯ ಮುಡಿಯನ್ನು ತುಡುಕಿದ್ದರಿಂದ 

“ರಾವಣನು ಸಾಯುವುದು] ನಿಶ್ಚಯವೆಂದು 

ಬ್ರಹ್ಮನ ಅಭಿಪ್ರುಯ. ಜುನಕಿಯ ಶುದ್ಧ 
ಚಾರಿತ್ರೃಕ್ಕೆ ಬ್ರಹ್ಮನ ಸುಕ್ಷ್ಯವಿದು. 


ಮಂಡೋದರಿಯ ಸಾಕ್ಷ್ಯ 


ರಾವಣನು ರಣರಂಗದಲ್ಲಿ ಸತ್ತುಬಿದ್ದಾಗ 
ಮಂಡೋದರಿಯ  ಗೋಳಾಡುತ್ತ ಹೇಳು 
ತ್ತಾಳೆ - 

ಪತಿವ್ರತಾಯಾಸ್ತಪಸಾ 


ನೂನಂ ದಗ್ಲೋತಸಿ ಮೇ ಪ್ರಭೋ 1 
ತದೈವಯನ್ನ ದಗ್ಗಸ್ತ್ವಂ 

ಧರ್ಷಯಂಸ್ತನು ಮಧ್ಯಮಾಂ॥ 

- ಯುದ್ಧ, ೧೧೪-೨೪ 

«ಹಾ ನಾಥ, ಆ ಪತಿವ್ರತೆಯ (ಸೀತೆಯ) 

ತಪೋಮಹಿವೆಯಿಂದಲೇ ನೀನು ಸುಟ್ಟು 

ಹೋದೆ! ಆ 'ಸುದ್ದಿಯನ್ನು ಹಂದೆ ಕೆಣಕಿ 

ದಾಗಲೇ ನೀನು ಸುಟ್ಟುಹೋಗಲಿಲ್ಲ” (ಅದು 
ನಿನ್ನ ಶೌರ್ಯದ ಪ್ರಭಾವದಿಂದ.) 


ಅಗ್ನಿಸಾಕ್ಷ್ಯ 


ರಾಘವನು ಪತ್ನಿಯನ್ನು ಸ್ವೀಕರಿಸದೆ ಕ್ರೂರ 
ವಚನಗಳನ್ನಾಡಿದಾಗ, ಅವಳಿಗೆ ಬೇರೆ ಮಾರ್ಗ 
ಉಳಿಯಲಿಲ್ಲ. “ಲಕ್ಷ್ಮಣ, ಚಿತೆಯನ್ನು ನಿರ್ಮಿಸು, 
ಬೆಂಕಿಯಲ್ಲಿ ಬೀಳುವೆನು” ಎಂದಳು. ಅಗ್ನಿಕುಂಡದ 
ನಿರ್ಮಾಣವಾಯಿತು. ತಲೆತಗ್ಗಿಸಿ ನಿಂತಿದ್ದ ಗಂಡ 
ನನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದ ವೈದೇಹಿ 
ಅಗ್ನಿಗೆ ಕೈಮುಗಿದು ನನ್ನ ಹೃದಯವು 
ಶ್ರೀರಾಮನನ್ನು ಬಿಟ್ಟು ಎಂದಿಗೂ ಕದಲದಿರು 
ವುದು ಸತ್ಯವಾದರೆ, ಲೋಕಸುಕ್ಷಿಯಾದ ಅಗ್ನಿ 
ದೇವನು ನನ್ನನ್ನು ರಕ್ಷಿಸಲಿ. ಶ್ರೀರಾಮನನ್ನು 
ನಾನು ಮನೋವಾಕ್ಕಾಯಗಳಿಂದಲೂ ಅತಿ 
ಕ್ರಮಿಸಿ ನಡೆದಿಲ್ಲವೆಂಬುದು ಸತ್ಯವುದರೆ, ಸರ್ವ 
ಸಾಕ್ಷಿಯಾದ ಅಗ್ನಿದೇವನು ನನ್ನನ್ನು ಕಾಪಡಲಿ. 
ಸಕಲದೇವಶೆಗಳೂ ನಾನು ಪರಿಶುದ್ಧಶೀಲ 


ರಂ 


ಳೆಂದು ತಿಳಿದಿರುವ ಪಕ್ಷದಲ್ಲಿ, ಈ ಯಜ್ಞೇಶ್ವರನಂ 
ನನ್ನನ್ನು ಕಾಪಾಡಲಿ? - ಎಂದು ಪ್ರಾರ್ಥಿಸಿ 
ನೆಮ್ಮದಿಯ ಹೃದಯದಿಂದ ಉರಿಯುವ ಅಗ್ನಿ 
ಯಲ್ಲಿ ಧುಮುಕಿದಳು. ಮುಂದೆ ಆದದ್ದೇನು? 
ಅವಳು ಮುಡಿದ ಹೂಗಳೂ ಬಾಡಲಿಲ್ಲ. ಅಗ್ನಿ 
ದೇವನೇ ಪುರುಷುಕೃತಿಯನ್ನು ಧರಿಸಿ ಮೇಲೆದ್ದು 
ವ್ಲೈದೇಹಿಯನ್ನುಕರೆತಂದು ರಾಮನಿಗೆ ಒಪ್ಪಿಸುತ್ತ 
«ಶ್ರೀರಾಮ, ಈ ವೈದೇಹಿ ನಿನ್ನವಳು. ಇವಳನ್ನು 
ಪರಿಗ್ರಹಿಸು, ಇವಳಲ್ಲಿ ಯಾವ ದೋಷವೂ ಇಲ್ಲ. 
ಮಾತಿನಿಂದಾಗಲಿ, ಮನಸ್ಸಿನಿಂದಾಗಲಿ ಸಂಕಲ್ಪ 
ದಿಂದಾಗಲಿ, ಕಣ್ಣಿನ ನೋಟದಿಂದಾಗಲಿ ಇವಳ3 
ನಿನ್ನನ್ನು ಅತಿಕ್ರಮಿಸಿ ನಡೆದಿಲ್ಲ. ಸದಾಚಾರನಿರತೆ 
ಯಾದ ಈ ಸುಶೀಲೆ ನಿನ್ನನ್ನು ಮೀರಿ ನಡೆದಂ 
ಕೊಂಡಿಲ್ಲ. ಇವಳಲ್ಲಿ ಯಾವ ಕಳಂಕವೂ ಇಲ್ಲಾ 
ಶ್ರೀರಾಮ, ತಿರುಗಿ ಒಂದು ಮಾತನ್ನೂ ಆಡ 
ಬೇಡ. ಇವಳನ್ನು ಸ್ವೀಕರಿಸು. ಇದು ನನ್ನ ಆಜ್ಞೆ” 
ಎಂದ. 
— ಯುದ್ಧ, ಸರ್ಗ ೧೨೦-೧೨೧ 
ವಾಲ್ಮೀಕಿ ಮುನಿಗಳು ಎಷ್ಟು ಕಳಕಳಿಯಿಂದ 
ಎಷ್ಟು ಜ್ವಲಂತವಾಗಿ ಸೀತೆಯ ಪವಿತ್ರತೆಯನ್ನು 
ಚಿತ್ರಿಸಿದ್ದಾರೆಂಬುದನ್ನು ನೋಡಿ ಈ ರೀತಿಯಲ್ಲಿ 
ಅಗ್ನಿಪರೀಕ್ಷೆಗೊಳಪಡಿಸಿ ಆಕೆಯ ಶುದ್ಧ ಚಾರಿತ್ರ 
ವನ್ನು ಎತ್ತಿಹಿಡಿದಿದ್ದಾರೆ. 


ಶ್ರೀರಾಮನ ಸಾಕ್ಷ್ಯ 


ಆಗ ಶ್ರೀರಾಮನು “ಬಾಷ್ಪ್ಟವ್ಯಾಕುಲ 


ಲೋಚನ'ನಾಗಿ ಹೇಳುತ್ತಾನೆ: «ಅಗ್ನಿದೇವ, 
ಮೂರು ಲೋಕಗಳಲ್ಲಿ ಯಾರೂ ಸೀತೆಯ 
ವಿಷಯವಾಗಿ ದೋಷವನ್ನು ಶಂಕಿಸುವುದು 


ಸರ್ವಥಾ ಯುಕ್ತವಲ್ಲ. ಈ ಜನಕರಾಜನಂದಿನಿ 
ನನ್ನನ್ನೇ ನಂಬಿದವಳು. ನನ್ನಲ್ಲಿಯೇ ಇವಳ 
ಹೃದಯ ನೆಲೆಸಿದೆ, ನನ ಇಚ್ಛೆಯಂತೆಯೇ 
ನಡೆಯತಕ್ಕವಳು ಎಂಬುದನ್ನು ನಾನೂ ಬಲ್ಲನು. 
ಆದರೂ ಸತ್ಯವನ್ನು ನಂಬಿರುವ ನುನ್ಮು ಸತ್ಯವು 
ಪ್ರಕಟವುಗಲೆುದು ಸುಮ್ಮನಿದ್ದೆನು, ಇವಳು 
ಅಗ್ನಿಪ್ರವೇಶ ಮಾಡಿದರೂ ಉಬಪೇಕ್ಷಿಸಿದೆ, 
ಇವಳು ಮೂರು ಲೋಕಗಳಲ್ಲಿಯೂ ಅತ್ಯಂತ 
ಪರಿಶುದ್ಧಳು. ಸೀತೆ ನನಗಿಂತೆ ಬೇರೆಯೇ ಅಲ್ಲ. 
(ಇವಳು ನನ್ನ ದೇಹದ ಒಂದು ಭಾಗ)? 
ಎನ್ನುತ್ತುನೆ, ಆ ಮಾತನು ಕೇಳಿ ಇಂದ್ರ, 


ಉತ್ಕಾನ 


ಬ್ರಹ್ಮ, ಮಹೇಶ್ವರಾದಿ ಸಕಲದೇವತೆಗಳೂ 
ಸಂತೋಷದಿಂದ ರಾಮನನ್ನು ಅಭಿನಂದಿಸು 
ತ್ತಾರೆ. 


ಮಹಾಕವಿಗಳ ಸಾ ಕ್ಷ s 


೧. ವನವಾಸವನ್ನು ಮುಗಿಸಿ ಶ್ರೀರಾಮನು 
ಸೀತಾಲಕ್ಷ್ಮಣ ಸಮೇತನಾಗಿ ನಂದಿಗ್ರಾಮದ 
ಬಳಿಗೆ ಬಂದಿದ್ದಾನೆ. ಜಟಾಧಾರಿಯಾಗಿ ತಾಪಸ 
ವ್ರತದಲ್ಲಿದ್ದ ಭರತ ಅವರನ್ನು ಸ್ವಾಗತಿಸುತ್ತಾನೆ. 
ಭರತನು ಸೀತಾದೇವಿಯ ಪಾದಗಳಿಗೆ ಸಾಷ್ಟಾಂಗ 
ನಮಸ್ಕಾರ ಮಾಡುತ್ತಾನೆ. ಈ ಸನ್ನಿವೇಶವನ್ನು 
ಮಹಾಕವಿ ಕಾಳಿದಾಸನು ವರ್ಣಿಸಿದ ಬಗೆ 
ಇದು 





"ಜನಕತನಯಾ ಸ್ನಾನ ಪುಣ್ಯೋದಕೇಷು' 
ಜಾನಕಿಯ ವಿಷಯವಾಗಿ ಕಾಳಿದಾಸನ ಭಾವನೆ 
ಈ ರೀತಿಯಾದದ್ದು. 


೨. ಭವಭೂತಿಯಂತೂ ಉತ್ತರರಾವ:ಚರಿತೆ 
ಯಲ್ಲಿ ಸೀತೆಯ ಪವಿತ್ರತೆಯನ್ನು ಸೌಶೀಲ್ಯ 
ವನ್ನೂ ಮನಸಾರೆ ಬಣ್ಣಿಸಿದ್ದಾನೆ. ಒಂದು 
ಉದಾಹರಣೆ ಇಲ್ಲಿ ಸಾಕು. 

ಸೀತೆ ಲವಕುಶರಿಗೆ ಜನ್ಮವಿತ್ತಾಗ ತನ್ನ 
ಪಾಡನ್ನು ನೆನೆದು ದುಃಖದಿಂದ ತನ್ನನ್ನೇ 
ಹಳಿದುಕೊಳ್ಳುತ್ತಿದ್ದಾಳೆ. ಬಸವಳಿದಿದ್ದ 
ಅವಳನ್ನು ಗಂಗೆ ಭೂದೇವಿಯರು ಹಿಡಿದು 
ಕೊಂಡಿದ್ದಾರೆ. ಸೀತೆಯನ್ನು ಸಂತೈಸುತ್ತ ಅವರು 
ಹೇಳುತ್ತಾರೆ. 





ಸೀತೆಯ ಶುದ್ಧಚಾರಿತ್ರದ ನಿಷಯದಲ್ಲಿ ವ್ಯಾಸ-ಭಾಸಾದಿ 
ಗಳಿಂದ ಒಡಿದು ಆಧುನಿಕ ಕವಿ-ಆಲಂಕಾರಿಕರ ವರೆಗೆ 


ಎಲ್ಲರದೂ ಏಕನಾ ಕೃ. 





ಲಂಕೇಶ್ವರ ಪ್ರಣತಿ ಭಂಗದೃಢವ್ಹತಂ ತತ್‌ 
ವಂದ್ಯ ಯುಗಂ ಚರಣಯೋರ್ಜನ 


ಕಾತ್ಮಜಾಯಾ। । 
ಜ್ಯೇಷ್ಠ್ಮಾನುವೃತ್ತಿಜಟಿಲಂ ಚ ಶಿರೋಸಸ್ಯ 
ಸಧೋಃ। 
ಅನ್ಯೋನ್ಯ ಪಾವನ ಮಭೂದು ಭಯಂ 
ಸಮೇತ್ಯ ॥ 
- ರಘುವಂಶ 
«(ಪ್ರಣಯಯಾಚನೆಗಾಗಿ) ರಾವಣನು 


ಮಾಡಿದ ಪ್ರಣಾಮಗಳನ್ನು ಭಗ್ನಗೊಳಿಸುವುದ 
ರಲ್ಲಿ ದೃಢನಿಷ್ಠೆಯುಳ್ಳದ್ದೂ ವಂದನೀಯವೂ 
ಆದ ಜಾನಕಿಯ ಪಾದಯುಗಳ ಮತ್ತು ಅಣ್ಣನ 
ಅನುವರ್ತನೆಗಾಗಿ ಜಟಾಧಾರಿಯಾದ ಭರತನ 


ಶಿರಸ್ಸು-ಇವೆರಡು ಅನ್ಯೋನ್ಯ ಸ್ಪರ್ಶದಿಂದ 
ಪವಿತ್ರವಾದವು? ಎಷ್ಟು ಮನೋಹರವಾದ 
ವರ್ಣನೆ ಇದು! ಮತ್ತೆ ಕಾಳಿದಾಸನು ಮೇಘ 


ದೂತ ಕಾವ್ಯದಲ್ಲಿ ರಾಮಗಿರ್ಯಾಶ್ರಮದಲ್ಲಿದ್ದ 
ನದೀ ತಟಾಕಗಳ ನೀರು ಜಾನಕಿಯ ಸ್ನಾನದಿಂದ 
ಪ್ರಣ್ಯೋದಕವಾಗಿತ್ತು ಎಂದು ಹೇಳುತ್ತಾನೆ- 


ಜೂನ್‌ ೧೯೮೪ 
೬] 


ಜಗನ್ಮಂಗಲಮಾತ್ಮಾನಂ ಕಥಂ 
ತ್ವಮವಮನ್ಯಸೇ ! 

ಆವಯೋರಪಿ ಯತ್ಸಂಗಾತ್‌ 
ಪವಿತ್ರತ್ವಂ ಪ್ರಕೃಷ್ಠತೇ 
ಉತ್ತರ, ೭-೮ 
«ಸೀತೆ, ಜಗತ್ತಿಗೆ ಮಂಗಳದೇವತೆಯಾದವಳು 
ನೀನು. ನಿನ್ನನ್ನೇಕೆ ನಿಂದಿಸಿಕೊಳ್ಳುತ್ತೀಯೆ ? 
ನಿನ್ನ ಸ್ಪರ್ಶದಿಂದ ನಮ್ಮ ಪವಿತ್ರತೆ ಸಹ ಇನ್ನೂ 

ಹೆಚ್ಚುತ್ತಿದೆ. 

ಹೀಗೆಯೇ ವ್ಹಾಸ, 


ಭಾಸ, ಅಭಿನಂದ, 
ಕ್ಷೇಮೇಂದ್ರ, 


ಹ್ನಾಗೃ ಅಭಿನವ ಪಂಪ, 
ಕುಮಾರವಾಲ್ಮೀಕಿ, ತುಳಸೀದಾಸ, ಕಂಬ- 
ಮೊದಲಾದ ಸಂಸ್ಕೃತಕವಿಗಳೂ ದೇಶಭಾಷಾಕವಿ 
ಗಳೂ ಸಾವಿರಾರು ವರ್ಷಗಳಿಂದ ಏಕಕಂಠದಲ್ಲಿ 
ಸೀತಾದೇವಿಯ ಪವಿತ್ರತೆಯನ್ನು ಲೋಕೋತ್ತರ 
ವಾದ ಶುದ್ಧಚಾರಿತ್ರವನ್ನೂ ವರ್ಣಿಸುತ್ತಲೇ 
ಬಂದಿದ್ದಾರೆ. ಕಾವ್ಯಮರ್ಮವನ್ನರಿಯುವುದರಲ್ಲಿ 
ಆಚಾರ್ಯಪುರುಷರಾದ ಆನಂ ದವಧನ, 


6೧ 


ಅಭಿನವಗುಪ್ತ, ಮಮ್ಮಟ, ಕುಂತಕ, ಜಗನ್ನಾಥ 
ದಲಾದ ದಿಗ್‌ದಂತಿಗಳೂ ರಾಮಾಯಣದ 
'ಯವಾಗಿ, ಸೀತೆಯ ವಿಷಯವಾಗಿ ಒಂದು 
೯ ಸ್ನ ಎತ್ತಿಲ್ಲ. ಇವರಾರಿಗೂ ಕನಸಿ 
ನಲ್ಲಿ ಹೊಳೆಯದ “ಅಭಿವ್ಯಕ್ತಿ” ಈ 
ವಿಚಾರವಾದಿಗಳಿಗೆ ಅಭಿವೃಕ್ತವಾಗಿ ಬಿಟ್ಟಿ ದೆ! 


ಸೀತಾಪರಿತ್ಕಾಗ 
ಉತ್ತರಕಾಂಡಕ್ಕೆ ಸಂಬಂಧಿಸಿದ ವೃತ್ತಾಂತ 
ವಿದು: ಇಲ್ಲಿ "ವಿಚಾರವಾದಿ'ಗಳ ಹೇಳಿಕೆಯನ್ನು 


ಬರೆಯಲೂ ನಮ್ಮ ಲೇಖನಿ ಹೇಸುತ್ತದೆ. 
ಮಾತು ಮುಗ್ಗ ರಿಸುತ್ತದೆ. ಮನಸ್ಸು ಜೀಕರಿಸು 
ತ್ತದೆ. ಆದರೆ ಕೊಚ್ಚೆ ಯಲ್ಲಿ ಇಳಿದ ಮೇಲೆ 
ರೊಜ್ಜೆ ಯಾಗುವುದು ಅನಿವ ಎರ್ಯ, ಪೂರ್ವಭಾವಿ 
ಯಾಗಿ ತಿಳಿದಿರಬೇಕಾದದ್ದು ಇಷ್ಟು : 
ಲೋಕಾಪವಾದಕ್ಕೆ ೦ಜಿ ಶ್ರೀರಾಮನು 
ಸೀತೆಯನ್ನು ಪರಿತ್ಯಜಿಸಬೇಕೆಂದು ನಿಶ್ಚಯಿಸಿ 
ದ್ದಾನೆ. ತನ್ನ ನಿಶ್ಚ ಯವನ್ನು ತಮ್ಮಂದಿರಿಗೆ ತಿಳಿಸಿ 
ಲಕ್ಷ ಎ೫, ನಾಳೆ ಮುಂಜಾನೆ 7 ಸುಮಂತ್ರನಿಂದೊಡ 
ಗೂಡಿದ ರಥದಲ್ಲಿ ಸೀತೆಯನ್ನು ಕರೆದೊಯ್ದು, 
ಗಂಗಾನದಿಯ ಆಚೆಗಿರುವ ವಾಲ್ಮೀಕೆ ಮಹರ್ಷಿ 
ಗಳ ಆಶ್ರಮದ ಬಳಿ ಬಿಟ್ಟು ಬಾ” ಎಂದು 
ಆಜ್ಞಾಪಿಸುತ್ತಾನೆ. ಅದರಂತೆ ಮಾರನೆಯ ದಿನ 
ಸುಮಂತ್ರೆನು ರಥವನ್ನು ತಂದು ನಿಲ್ಲಿಸುತ್ತಾನೆ. 
ಲಕ್ಷ್ಮಣನು ವಿವರವಾಗಿ ಏನನ್ನೂ ಹೇಳುವುದಿಲ್ಲ. 
ತಾನು ಮೊದಲೇ ಹೇಳಿದ್ದಂತೆ ಯಷಿಗಳ 
ಆಶ್ರಮದಲ್ಲಿ ನಾಲ್ಕುದಿನ ಇದ್ದು ಬರಲು 
ಗಂಡನು ತನ್ನನ್ನು ಕಳಿಸುತ್ತಿದ್ದಾನೆಂದು ಸೀತೆ 
ನಂಬಿದಳು. ಖುಷಿಪತ್ನಿಯರಿಗೆ ಕೊಡಲು 
ವಸ್ತ್ರಾಭರಣಗಳನ್ನು ಕಟ್ಟಿಕೊಂಡು ರಥವನ್ನೇರಿ 
ದಳು. ಮೂವರೂ ಯಖಷಾ ಶ್ರಮಗಳಿದ್ದ 
ಅರಣ್ಯದ ಕಡೆಗೆ ಹೊರಟರು. ಗಂಗಾನದಿಯನ್ನು 
ಕಂಡೊಡನೆ ಲಕ್ಷ್ಮಣನು ಶೋಕಾರ್ತನಾಗಿ ಬಿಕ್ಕಿ 
ಬಿಕ್ಕಿ ಅಳತೊಡಗಿದನು. ಸೀತೆಗೆ ದಿಗ್‌ಭ್ರಾಂತಿ 
ಯಾಯಿತು. ಅವಳು ಉದ್ವಿಗ್ನಳಾಗಿ "ಇದೇನು 
ಲಕ್ಷ್ಮಣ, ಅಳುತ್ತಿರುವೆ? ಗಂಗಾತೀರಕ್ಕೆ ಬರ 
ಬೇಕೆಂಬುದು ನನ್ನ ದೀರ್ಫ್ಥಕಾಲದ ಬಯಕೆ 
ಯಾಗಿತ್ತು. ಅದು ನೆರವೇರಿತೆಂಬ ಸಂತೋಷದ 
ಸಮಯದಲ್ಲಿ ನನಗೆ ಖೇದವನ್ನುಂಟುಮಾಡು 
ತ್ತಿದ್ದೀಯೆ. ನೀನು ಯಾವಾಗಲೂ ಶ್ರೀರಾಮನ 


೮೨ 


ಸಮೀಪದಲ್ಲಿಯೇ ಇರತಕ್ಕವನು. 
ಎರಡುದಿನ ಅಗಲಬೇಕಾಯಿ. ತಂದು 
ಶೋಕಿಸುವೆಯಾ ? ನನಗೂ ಸಹ ಶ್ರೀರಾಮನು 
ಪ್ರಾಣಕ್ಕಿಂತ ಏಿಯ:ನಾದವನು.. ನಾನು ಹೀಗೆ 
ಶೋಕಿಸುತ್ತಿಲ್ಲ ನೋಡು. ಲಕ್ಷ್ಮಣ, ಚಿಕ್ಕ 
ಹುಡುಗನಂತೆ ಆಡಬೇಡ! ತಪಸ್ವಿಗಳ ದರ್ಶನ 
ವನ್ನು ಮಾಡಿ ವಸ್ತ್ರುಭರಣಗಳನ್ನು ಅವರಿಗೆ 
ಕೊಡುವೆನು. ಅವರಿಗೆ ಅಭಿವಾದನೆ ಮಾಡಿ 
ಒಂದು ರಾತ್ರಿ ಅಲ್ಲಿದ್ದು ತಿಶುಗಿ ಅಯೋಧ್ಯೆಗೆ 
ಹೊರಟು ಹೋಗೋಣ. ನನಗೂ 
ಪದ್ಮದಳಾಯತಾಕ್ಷನೂಸಿಂ ಹೋರಸ್ಯ ನೂ 
ಕೃಶೋದರನೂ ಆನಂದದಾಯಕನೂ ಆದ ಶ್ರೀ 
ರಾಮನನ್ನು ನೋಡಲು ಮನಸ್ಸು ಹಾತೊರೆ 
ಯುತ್ತದೆ» ಎನ್ನುತ್ತಾಳೆ. 
ಉತ್ತರ, ಸರ್ಗ. ೪೬. 

ಗಂಗಾನದಿಯನ್ನು ದಾಟಿದ ಮೇಲೆ ಲಕ್ಷ್ಮಣನು 
ಸೀತೆಗೆ ಕೈಮುಗಿದು ಕಣ್ಣೀರು ಸುರಿಸುತ್ತ 
«ವೈ ದೇಹಿ ಪ್ರಾಜ್ಞನಾದ ಅಣ್ಣ ನು ಈ ನಿಮಿತ್ತ 
ದಿಂದ ನನ್ನನ್ನು ಲೋಕನಿಂದೆಗೆ ಗುರಿಮಾಡಿದನು. 
ನನ್ನ ಎದೆಯಲ್ಲಿ ಇದೊಂದು ಮಹತ್ತರವಾದ 
ಶೂಲವಾಗಿ ಪರಿಣಮಿಸಿತು. ಈ ಅವಸ್ಥೆಯಲ್ಲಿ 
ನನಗೆ ಮರಣವೇ ಲೇಸು. ಮರಣಕ್ಕಿಂತ ಹೆಚ್ಚಿನ 
ದಿದ್ದರೆ ಇನ್ನೂ ಉತ್ತಮ! ಈ ಬಗೆಯ ಸರ್ವ 
ನಿಂದ್ಯವಾದ ಕೆಲಸದಲ್ಲಿ ನನ್ನನ್ನು ನೇಮಿಸಬಾರ 
ದಾಗಿತ್ತು. ಓ ಸಾಧ್ವಿ, ಪ್ರಸನ್ನಳಾಗು. ನಾನು 
ಪಾಪಿಯೆಂದು ತಿಳಿಯಬೇಡ” ಎಂದು ಹೇಳುತ್ತ 
ನೆಲದ ಮೇಲೆ ಕುಸಿದುಬೀಳುತ್ತಾನೆ. ಗಟ್ಟಿಯಾಗಿ 
ಅಳುತ್ತ «ನನಗೆ ಸಾವು ಬರಬಾರದೆ” ಎಂದು 
ಹಲುಬುತ್ತಾನೆ. ಸೀತೆಗೆ ಹಿಂದೆಮುಂದಿನ ವಿಷಯ 
ಗೊತ್ತಿಲ್ಲದ್ದರಿಂದ ದಿಗ್ಭಾ )ಂತಳಾಗಿ ಸತ್ರ್ಯ 
ವೇನೆಂಬುದನ್ನು ತಿಳಿಸೆಂದು “ಒತ್ತಾ ಯಿಸುತ್ತಾಳೆ. 
ಆಗ ಲಕ್ಷ್ಮಣನು ರಾಮಾಜ್ಞೆಯನ್ನು ಬಿತ್ತರಿಸಿ, 
ಅವಳು ವಾಲ್ಮೀಕಿಮುನಿಗಳ ಪಾದದ ನೆರಳಿನಲ್ಲಿ 
ಇರಲೆಂದು ಹಾರೈಸುತ್ತಾನೆ. “ಪತಿವ್ರತಾ ಧರ್ಮ 
ವನ್ನು ಪಾಲಿಸುತ್ತ ಶ್ರೀರಾಮನನ್ನು ಸದಾ 
ಹೃದಯದಲ್ಲಿ ನೆನೆಯುತ್ತ ಇರು. ಅದರಿಂದ, 
ದೇವಿ, ನಿನಗೆ ಪರಮ ಶ್ರೇಯಸ್ಸು ದೊರೆಯು 
ವುದು” ಎನ್ನುತ್ತಾನೆ. 


ಅವನನ್ನು 
ಹೀಗೆ 


| ಎಂ 
ಟು 


ಉತ್ತರ. ಸರ್ಗ ೪೭. 


ಅನಂತರ ಸೀತೆಯ ಶೋಕದ ವರ್ಣನೆ. 


ಉತ್ಪನ 
ಆ 


ಅವಳು ಅತ್ತು ಗೋಳಾಡಿ ಕಡೆಯಲ್ಲಿ “ಲಕ್ಷ್ಮಣ, 
ಅಣ್ಣನ ಆಜ್ಞೆಯಂತೆ ನನ್ನನ್ನು ತೊರೆದು 
ಹೋಗು. ನನ ಪರವಾಗಿ ಅತ್ತಯರೆಲ್ಲರಿಗೂ 
ಮಹಾರಾಜನಿಗೂ ಕಾಲುಮುಟ್ಟಿ ನಮಸ್ಕರಿಸಿ 
ಅವರೆಲ್ಲರ ಕ:ಶಲವನ್ನು ಕೇಳಿದ್ದೇನೆಂದು ಹೇಳು. 
ಮಹಾರಾಜನಿಗೆ ನನ್ನ ಈ ಮಾತನ್ನು ತಿಳಿಸು” 
ಶ್ರೀರಾಮ, ವಸ್ತುತಃ ಸೀತೆಯು ಪರಿಶುದ್ಧ 
ಳೆಂದೂ, ನಿನ್ನ ವಿಷಯದಲ್ಲಿ ಅತ್ಮೆಂತ ಭಕ್ತಿಯಿಂದ 
ನಡೆದುಕೊಳ್ಳುತ್ತಿದ್ದಳೆಂದೂ ನಿನಗೆ ಗೊತ್ತಿದೆ. 
ಲೊ ಕಾಪವಾದಕ್ಕೆ ಹೆದರಿ ನನ್ನನ್ನು 
ಬಿಟ್ಟಿದ್ದೀಯೆ. ಪುರುಷೋತ್ತಮ, ಈ ದೇಹ 
ಕ್ಕಾಗಿ ನಾನು ಶೋಕಿಸುವುದಿಲ್ಲ. ಹೆಂಗಸಿಗೆ 
ಪತಿಯೇ ದೇವತೆ, ಪತಿಯೇ ಗುರು, ಆದ್ದರಿಂದ 


«ಲಕ್ಷ್ಮಣ, ಈಗ ನನಗೆ ಯತುಕಾಲವು 
ಅತಿಕ್ರವಿ:ಸಿದೆಯೆಂಬುದನ್ನು ನೋಡಿಹೋಗ,” 
ಎಂದರೆ "ನಾನು ಈಗ ಗರ್ಭಿಣಿಯೆಂಬುದು ನಿನ್ನ 
ಗಮನದಲ್ಲಿರಲಿ.” 

ಈ ಮಾತು ಮುಂದೆ ಸಂಭವಿಸಬಹುದಾದ 
ಘೋರ ಅಪವಾದವನ್ನು ತಡೆಗಟ್ಟುವ ವಿಮೆ 
ಯಾಗುತ್ತದೆ. ಎಷ್ಟು ಹೃದಯವಿದಾ ವಕವಾದ 
ಕರುಳು ಹಿಂಡುವ ಮಾತಿದು! ಈ ಮಾತನ್ನು 
ಕೇಳಿದೊಡನೆ ಲಕ್ಷ್ಮಣನು ದೆ ನೃದಿಂದ ಕಳವಳಿಸು 


ತ್ತಾನೆ. ತಲೆಬಾಗಿ ನೆಲಮುಟ್ಟಿ ನಮಸ್ಕರಿಸು 
ತ್ತಾನೆ. ಅವನಿಗೆ ಮಾತಾಡುವ ಶಕ್ತಿಯೇ 
ಉಡುಗಿಹೋಗುತ್ತದೆ. ಗಟ್ಟಿಯಾಗಿ ಅಳುತ್ತ 


ಸೀತೆಗೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ «ದೇವಿ, 
ಹೀಗೆ ನುಡಿಯುತ್ತೀಯೆ ? ನಿನ 
ಆಕೃತಿಯನು ನಾನು ಕಣೆ ತ್ತಿ ನೋಡಿದವನಲ್ಲ. 





ಪ್ರಾಣವನ್ನಾದರೂ ಅರ್ಪಿಸಿ ಪತಿಗೆ ಪ್ರಿಯ ಇದೇನು 
ವಾನದ್ದನ್ನು ಮಾಡಬೇಕು. ನಿನ ಕೀರ್ತಿ 
ನ 
ಸೀತೆಯನ್ನು ಲಕ್ಷ್ಮಣನು 


ಕಾಡಿಗೆ ಬಿಟ್ಟು ಬರಬೇಕಾದ 
ಸಂಜರ್ಭದಲ್ಲಿ ಸೀತೆ-ಲಕ್ಷ್ಮಣರ ಚಿತ್ತವೃತ್ತಿ 


ವಿ 
ಎನಿತ್ತಂಬು 


ದನ್ನು ಕೆದಕಿ ಬೆದಕಿ ಹುಡುಕಬೇಕಾದ ಅಗತ್ಯವೇ ಇಲ್ಲ. 





ಯನ್ನು ಳಿಸುವುದಕ್ಕಾಗಿ ಈ ಲೋಕಾಪವಾದ 
ವನ್ನು ಹೊರುತ್ತೀನೆ.” 
ಉತ್ತರ. ಸರ್ಗ ೪೮ 
ಈ ಹಿನ್ನೆಲೆ ವಾಚಕರ ಸ್ಮರಣೆಯಲ್ಲಿರಲಿ. ಇಲ್ಲಿ 
ಅಭಿವ್ಯಕ್ತವಾಗುವ ಸೀತಾಲಕ್ಷ್ಮಣರ ಚರಿತ್ರ 
ವೇನೆಂಬುದನ್ನು ಗಮನಿಸಿರಲಿ. 
ಅನಂತರ ಸೀತೆಗೆ ಇನ್ನೊಂದು ಭೀತಿ 
ಹುಟ್ಟಿತು. ತಾನಾಗಲೇ ಗರ್ಭಿಣಿ. ಲೋಕದ 
ಬಾಯನ್ನು ಕಟ್ಟುವರಾರು ? ಇನ್ನೊಂದು 
ದಾರುಣ ಅಪವಾದ ಹುಟ್ಟಬಹುದು. ಈಗ 
ಬಂದಿರುವ ಅಪವಾದದ ಸಂಗತಿ ದೂರದ ಲಂಕೆಗೆ 
ಸಂಬಂಧಿಸಿದ್ದು. ನಿಶ್ಚಿತವಾದದ್ದಲ್ಲ. ಮುಂದೆ 
ಹುಟ್ಟಬಹುದಾದುದ್ದು ವಜ್ರಲೇಪವಾದೀತು. 
ಹೀಗೆ ಚಿಂತಿಸಿ ನೊಂದು ಬೆಂದುಹೋದ ಸೀತೆಯ 
ಖಾಯಿಂದ ಈ ಮಾತು ಬರುತ್ತದೆ. 
ನಿರೀಕ್ಷ್ಯ ಮಾದ್ಯಗಚ್ಛ ತ್ವಂ ಯತು 
ಶಾಲಾತಿವರ್ತಿನೀಂ ॥ 


ಜೂನ್‌ ೧೯೮೪ 





ಹೇ ಪಾವನೆ ನಿನ್ನ ಪಾದಗಳನ್ನು ಮಾತ್ರ ನಾನು 
ನೋಡಿದವನು. ಇಲ್ಲಿ ಶ್ರೀರಾಮನಲ್ಲಿದ್ದಾಗ 
ರಾಮವಿರಹಿತಳಾದ ನಿನ್ನನ್ನು ನೋಡಬಲ್ಲೆನೆ?” 
ಎಂದು ಹೇಳಿ ನಮಸ್ಕರಿಸಿ ವಾಪಸು ಹೊರಡು 
ತ್ತಾನೆ. "ಶೋಕಭಾರಸಮನ್ವಿತ'ನಾಗಿ ದುಃಖ 
ದಿಂದ ಕಂಗೆಟ್ಟು ರಥವನ್ನೇರುತ್ತಾನೆ. ಈ 
ಸಂದರ್ಭದಲ್ಲಿ ಸೀತಾಲಕ್ಷ್ಮಣರ ಚಿತ್ತವೃತ್ತಿ 
ಏನೆಂಬುದನ್ನು ಕೆದಕಿ ಬೆದಕಿ ಹುಡುಕ 
ಬೇಕಾಗಿಯೇ ಇಲ್ಲ. ಇದೇನೂ ನಾರಿಕೇಳ 
ಪಾಕವಲ್ಲ. ದ್ರಾಕಾಪಾಕದಂತೆ ಕರುಣೆಯ 
ಹೊನಲನ್ನು ಮಹಾಕವಿ ಹರಿಸಿದ್ದಾನೆ. 

ಇಲ್ಲಿ ನಾವು ಬರೆಯಲು ಹೇಸುವ, 
"ಅಭಿವ್ಯಕ್ತಿವಾದಿ'ಗಳ ಹೇಳಿಕೆಯನ್ನು ಬರೆಯ 
ಬೇಕಾಗಿ ಬಂದುದು ನಮ್ಮ ದುರ್ದೈವ. 
ಮೇಲ್ಕಂಡ ಸೀತಾವಾ ಕ್ಯ ದಲ್ಲಿ "ಯತು 
ಕಾಲಾತಿವರ್ತಿನೀಂ' ಎಂಬುದಕ್ಕೆ ರಾಮಾಯಣದ 
ಅನುವಾದಕನಾದ ಈ ಲೇಖಕನು ಬರೆದ ಅರ್ಥ 


೮೩ 


ಸರಿಯಲ್ಲವಂತೆ. ಗರ್ಭಿಣಿಯೆಂಬ ತಾತ್ಪರ್ಯ 
ವನ್ನು ಟಿಪ್ಪಣಿಯಲ್ಲಿ ಬರೆದದ್ದೂ ಆಯುಕ್ತವಂತೆ. 
ಮತ್ತೇನೆಂದರೆ, ಮೇಲಿನ ವಾಕ್ಕಕ್ಕೆ «(ನಾಥ 
ನೊಬ್ಬನಿಗೆ ನೋಡಲು ಯೋಗ್ಯವಾದ) ಯತು 
ಕಾಲ ನಿಂತ ಪ್ರದೇಶವನ್ನು ಚೆನ್ನಾಗಿ ನೋಡಿ 
ಹೋಗು” ಎಂದು ಬರೆಯಬೇಕಾಗಿತ್ತೆಂದು 
ಇವರ ಇಂಗಿತ. ಹಾಗೆ ಬರೆಯಲು ಈ 
ಅನುವಾದಕನು ಹೊಣೆಗೇಡಿಯಾದ ಭಂಡನಲ್ಲ. 

ತಾನು ಗರ್ಭಿಣಿಯೆಂದು ಸೀತೆ ಹೇಳಿದ 
ಮಾತಿನಲ್ಲಿ ಸಹೃದಯಶಿರೋಮಣಿಗಳಾದ 
ಪ್ರಾಚೀನ ಮಹಾಕವಿಗಳು ಇನ್ನೊಂದು ಆಶಯ 
ವನ್ನು ಗುರುತಿಸಿದ್ದಾರೆ. ಆಂತಹ ಪರಿಸ್ಥಿತಿಯಲ್ಲಿ 
ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದು ಲೇಸೆಂದು 
ಅವಳ ಮನಸ್ಸಿನಲ್ಲಿ ಸುಳಿದಿದೆ. ಹಾಗೆ ಮಾಡಿದರೆ 
ಭ್ರೂಣಹತ್ಯೆಯ ಮಹಾಪಾಪ ಗಂಟುಬೀಳು 
ವುದೆಂಬ ಭೀತಿ ಮನಸ್ಸಿಗೆ ಕಡಿವಾಣ ಹಾಕಿದೆ. 
ಕಾಳಿದಾಸ ಹೇಳುತ್ತಾನೆ-(ರಾಮನಿಗೆ ಸೀತೆ 
ಕಳಿಸುವ ಸಂದೇಶ) 

«ಶ್ರೀರಾಮ, ನಿನ್ನ ವಿಯೋಗದಿಂದ ನನ್ನ ಈ 
ಹಾಳು ಜೀವಿತ ವ್ಯರ್ಥವಾಯಿತು. ನನ್ನ ಗರ್ಭ 
ದಲ್ಲಿರುವ ನಿನ್ನ ತೇಜಸ್ಸನ್ನು ರಕ್ಷಿಸಬೇಕಾಗಿದೆ. 
ಅದು ಅಡ್ಡಿಯಾಗದಿದ್ದರೆ ಪ್ರಾಣವನ್ನು ತ್ಯಜಿಸದೆ 
ಉಳಿಯುತ್ತಿದ್ದೇನೆ ? 

ಆದ್ದರಿಂದ ಪ್ರಸವವಾಗುವವರೆಗೆ ಸೂರ್ಯ 
ನನ್ನು ಈಕ್ಷಿಸುತ್ತ ತಪಸ್ಸು ಮಾಡುವೆನು. 
ಜನ್ಮಾಂತರದಲ್ಲಿಯೂ ನೀನೇ ನನಗೆ ಪತಿಯಾಗ 
ಬೇಕು. ಆದರೆ (ಈ ರೀತಿ) ವಿರಹ ಬಾರದಿರಲಿ. » 

_-ರಘು. ೧೪, ೬೫-೬೬ 


ಶ್ರೀರಾಮನು ಏಕಪತ್ನೀವ್ರತಸ್ಥ. ಇನ್ನೊಬ್ಬ 
ಛನ್ನು ಮತ್ತೆ ಮದುವೆಯಾಗತಕ್ಕವನಲ್ಲ. 


ಆತನ ವಂಶ ಅಳಿದು ಹೋಗಬಾರದೆಂಬ ಸೀತೆಯ 
ಕಳಕಳಿ ಇಲ್ಲಿ ಅಭಿವ್ಯಕ್ತವಾಗಿದೆಯೆಂಬುದನ್ನೂ 
ಸಹೃದಯರು ಗಮನಿಸಬೇಕು. ರಾಮಾಯಣ 
ದಲ್ಲಿ ಈ ಮಾತು ಸ್ಪಷ್ಟವಾಗಿದೆ. 

ನ ಖಲ್ವದ್ಯೈವ ಸೌಮಿತ್ರೇಜೀವಿತಂ ಜಾಹ್ನ 


ವೀಜಲೇ । 

ತ್ಯಜೇಯಂ ರಾಜವಂಶಸ್ತು ಭರ್ತುರ್ಮೆೇ 

ಪರಿಹಾಸ್ಕತೇ ॥ 

_ ಉತ್ತರ ೪೮-೮ 

ಕನ್ನಡದ ಮಹಾಕವಿ ಲಕ್ಷ್ಮೀಶನು ಈ 
೮೪ 


ಸಂದರ್ಭದಲ್ಲಿ - 
“ಕೊಂದುಕೊಂಬೊಡೆ ತನ್ನಬೆಂದೊಡಲೊಳದೆ 
ಬಸಿರ ದಂದುಗಂ'” 
ಎಂದು ಹೇಳಿಸಿದ್ದಾನೆ. 
-ಜೈ.ಭಾ. ಸಂಗ್ರಹ ೧೯-೨೪ 
ಲಕ್ಷ್ಮೀಶನು ಈ ಸನ್ನಿವೇಶದಲ್ಲಿ ಕರುಣರಸ 
ವನ್ನು ಎಷ್ಟು ಕೋಮಲವಾಗಿ ಪೋಷಿಸಿದ್ದಾ 
ನೆಂಬುದನ್ನು ನೋಡಿ - 
೧. ರಾಮನಂ ಭುವನಾಭಿರಾಮನಂ೦ಂ 


ಗುಣರತ್ನ 
ಧಾಮನಂ ರಘುಕುಲೋದ್ದಾಮನಂ 
ರೂಪಜಿತ 
ಕಾಮನಂ ಸತ್ಕೀರ್ತಿಕಾಮನಂ ಶರಣ 


ಜನವಾರ್ಧಿಯಂ ಮಿಗೆ ಪೆರ್ಚಿಪ 1 
ಸೊೋಮನಂ ಸೌಭಾಗ್ಯಸೋಮನಂ 
ಕುವಲಯ 
ಶ್ಯಾಮನಂ ನಿಜತೆನು ಶ್ಯಾ ಮನಂ 
ಘನಪುಣ್ಯ 
ನಾಮನಂ ಸಂತತಂ ನಾ ಮನಂದಣಿಯೆ 
ರಮಿಸದೆ ಬಾಳ್ವೆನೆಂತೆಂದಳು ॥ 

ಸೀತೆಯು ಗೋಳಾಡುವುದನ್ನು ನೋಡಿ, 
೨. ವೃಕ್ಷಲತೆಗಳ್‌ ಬಾಡಿ ಸೊರಗುತಿರ್ದವು, 
ಶೋಕಭಾರದಿಂ ಕಲ್ಲಳುಂ ಕರಗುತಿರ್ದವು. 
೩. ಮೊರೆಯಲೊಲ್ಲವು ತುಂಬಿ ಕುಣಿಯ 
ಲೊಲ್ಲ್ಬವು ನವಿಲ್‌ 
ಕೋಕಿ ನಡೆಯ 
ಲೊಲ್ಲವು ಹಂಸೆ 
ಕರೆಯಲೊಲ್ಲವು ೬ಕಂ ನುಡಿಯಲೊಲ್ಲವು 
ಶುಕಂ ನಲಿಯಲೊಲ್ಲವು ಚಕೋರಿ 
ಇತ್ಯಾದಿ. ಈ ಪ್ರಕಾರವಾಗಿ ಕರುಣರಸದ ಕೋಡಿ 

ಯನ್ನೇ ಹರಿಸಿದ್ದಾನೆ ಲಕ್ಷ್ಮೀಶ. 

ರಾಮಾಯಣದಲ್ಲಿ ನಿಜವಾಗಿ ಹೃದಯ 
ವಿದ್ರಾವಕ ಪ್ರಸಂಗವೆಂದರೆ ಇದೇ. ಯಾವ ಸೀತೆ 
ತನ್ನ ಸತೀತ್ವದ ರಕ್ಷಣೆಗಾಗಿ ಜೀವನವನ್ನೇ ಪಣ 
ವಾಗಿಟ್ಟಳೋ, ಪತ್ನೀಧರ್ಮವನ್ನು ಪಾಲಿಸ 
ಬೇಕೆಂಬ ದೃಢಸಂಕಲ್ಪದಿಂದ ಹದಿನಾಲ್ಕು ವರ್ಷ 
ಕಾಡಿನಲ್ಲಿ ಸವೆದಳೋ, ರಾವಣನು ಒಡ್ಡಿದ 
ವಿವಿಧ ಆಮಿಷಗಳನ್ನು ಭೋಗವಿಲಾಸಗಳನಲ್ನಿ 
ತನ್ನ ಸೌಶೀಲ್ಯಪಾಲನೆಗಾಗಿ  ಎಡಗಾಲಿ- 
ನಿಂದೊದ್ದಳೋ, ಅಗ್ನಿಪರೀಕ್ಷೆಯಲ್ಲಿ ಸಹ 


ಬೆರೆಯ:ಲೊಲ್ಲವು 


ಉತ್ಸಾನ 
ಥಿ 


ಉತ್ತೀರ್ಣಳಾಗಿ ಬಂದಳೋ ಅಂತಹ ಮಹಾ 
ತಾಯಿ ಅಪವಾದ ಭೀತಿಯಿಂದ ತತ್ತರಿಸಿ 

"ನಿರೀಕ್ಷ್ಯ ಮಾದ್ಯಗಚ್ಛತ್ವಮೃತು 

ಕಾಲಾತಿವರ್ತಿನೀಂ' 

ಎಂದು ಹೇಳಬೇಕಾಗಿ ಬರುತ್ತದಲ್ಲ, ಇದಕ್ಕಿಂತ 
ಕರುಳು ಹಿಂಡುವಪ್ಪಸಂಗ ಇನ್ನೊಂದು ಇದ್ದೀತೆ? 
ಕಾಡಿನಲ್ಲಿ ಪರಿತ್ಯಕ್ತಳಾಗಿ, ತನ್ನ ದುರ್ದೈವಕ್ಕೆ 
ಹಲುಬಿ ಗೋಳಾಡುತ್ತಿರುವ ಗರ್ಭಿಣಿಯಾದ 
ಒಂದು ಹೆಣ್ಣನ್ನು ನೋಡಿ, ಎಂತಹ ಕಠೋರ 
ಹೃದಯದ ಪಿಶಾಚವೂ ಸಹ ಮರುಗಿ ಕಣ್ಣೀರು 
ಸುರಿಸೀತು. 

ಆದರೆ ಸಹೃದಯಶಿರೋಮಣಿಗಳೆಂದು 
ತಿಳಿದು ಬೀಗಿಕೊಂಡಿರುವ ಈ “ಅಭಿವ್ಯಕ್ತಿ 
ವಾದಿಗಳಿಗೆ ಇದೂ ಒಂದು ಕಾಮದ ಮೋಜಿನ 
ಸಂದರ್ಭವಾಗಿ ಬಿಡುತ್ತದೆ. «ಖುತುಕಾಲನಿಂತ 
ಪ್ರದೇಶವನು ನೋಡು” «ಇಲ್ಲಿ ನೋಡುವ 
ಕ್ರಿಯೆಯೇ ಐಂದ್ರಿಕವಾಗಿ ಭೋಗಕ್ರಿಯೆಯೂ 





ತೆಗೆದುಕೊಳ್ಳಬಹುದು. ಈ ಶಬ್ದವ ನ್ನು 
ದಶರಥ, ಕೌಸಲ್ಯೆ, ವಸಿಷ್ಠ, ಹನುಮಂತ-ಇವರೂ 
ಬಳಸಿದ್ದಾರೆ... ಆದರೆ ಲಕ್ಷ್ಮಣನು ಇದನ್ನು 
ಬಳಸಿದಾಗ ಈ ಜನರ ರಸಿಕತೆ ಉಕ್ಕಿ ಹರಿಯು 
ತ್ತದೆ. ವೈದೇಹಿ ಎಂದರೆ "ಹೇ ಅನಂಗೆ' ಎಂದು 
ಅರ್ಥವಂತೆ ! ವಿದೇಹ ಶಬ್ದಕ್ಕೆ ಕಥಂಚಿತ್‌' 
"ಅನಂಗ' ಎಂದು ಅರ್ಥಮಾಡಲು ಸಾಧ್ಯ 
ವಾದರೂ ಅದು “ವೈದೇಹಿ” ಆದದ್ದು ಹೇಗೆ ? 
"ಅನಂಗೆ?' ಎಂದು ಹೇಳಲು ಮನ್ಮಥನು 
ಹೆಂಗಸೆ? *ಕಥ ಮತ್ರ ಹಿ ಪಶ್ಯಾಮಿ ರಾಮೇಣ 
ರಹಿತಾಂ ವನೇ'-«ಹೇಗೆ ತಾನೆ ನೋಡಲಿ? - 
ಎಂಬಲ್ಲಿ ಕರ್ಮ ಪದಾಧ್ಯಾಹಾರವನ್ನು ಗಮನಿಸ 
ಬೇಕು? ಎಂದು ಬರೆಯುತಾರೆ ತ 
ವಿದ್ವಾಂಸರು. "ರಹಿತಾಂ' ಎಂಬುದು ಕರ್ಮಪದ 
ವೆಂದು ಶಾಲಾಬಾಲಕನಾದರೂ ಹೇಳಬಲ್ಲ. 
ಇವರ ಕಾವ್ಯ ಶಾಸ್ತ್ರಪಾಂಡಿತ್ಯ ಬಗೆ ಇದು. 





ರಾಮಾಯಣದಲ್ಲಿ ವಾಲ್ಮೀಕಿಗಳ ಸಾಶ್ರ್ಯ ಪ್ರಬಲವಾದದ್ದು. 
ಕನಿಹೃದಯವನ್ನು ಕನಿಗಿಂತ ಚೆನ್ನಾಗಿ ಯೂರು ಬಲ್ಲರು? 





ಆಗಲು ಕಣ್ಣಾರೆ ನೋಡಲು ಒಡ್ಡುತ್ತಾಳೆ "ಎಂದು 
ಅಶ್ಲೀಲವಾಗಿ ಅವಾಚ್ಯ ಶಬ್ದಗಳನ್ನು ಬಳಸಿ 
ಹಂಗಿಸಿ ಚಕ್ಕಂದವಾಡಿದ್ದಾರೆ. ಇವರಿಗೆ ಹೃದಯ 
ವಿದೆಯೆ? *ಹೃದಯದರಿದ್ರ'ರೆಂದರೆ ಇವರೇ, 
ಇಷ್ಟೇ ಅಲ್ಲ, “ಸೀತೆಗೆ ಇಲ್ಲಿಯವರೆಗೂ ತನ್ನ 
ಇಂಗಿತದ ಆಳದಲ್ಲಿ “ನಾಥ'ನಾಗಿದ್ದವನೂ, ಈಗ 
"ನಾಥ'ನಾಗಬಲ್ಲವನೂ ಲಕ್ಷ್ಮಣನೊಬ್ಬನೇ? 
ಎಂದು ಬರೆದು ವಿಕಟರಸಿಕತೆಯನ್ನು ಪ್ರದರ್ಶಿಸಿ 
ದ್ದಾರೆ. 

ರಾಮಾಯಣದಲ್ಲಿ ನಾಥ, ಮಹಾಬಾಹು, 
ವೈದೇಹಿ-ಮೊದಲಾದ್ಕಶಬ್ದಗಳು ಲೆಕ್ಕವಿಲ್ಲದಷ್ಟು 
ಸಲ ಬರುತ್ತವೆ. ಈ ವಿಚಾರವಾದಿ'ಗಳು 
ಸೀತಾಲಕ್ಷ್ಮಣರ ಸಂದರ್ಭದಲ್ಲಿ ಮಾತ್ರ ಈ 
ಶಬ್ದಗಳಿಗೆ ಅರ್ಥಾಂತರವನ್ನು ಕಲ್ಪಿಸಿ ಮೂಗಿನ 
ನೇರಕ್ಕೆ ತುರುಕಲು ಯತ್ನಿಸುವುದು ಹಾಸ್ಯಾಸ್ಪದ. 


ಶಲ 
ಉದಾಹರಣೆಗೆ, ವೈದೇಹಿ ಎಂಬ ಶಬ್ದವನ್ನು 


ಹೂನ್‌ ೧೯೮೪ 





ವಾಲ್ಮೀಕಿಮುನಿಗಳ ಸಾಕ್ಷ್ಯ 

ವಾಲ್ಮೀಕಿರಾಮಾಯಣದಲ್ಲಿ ವಾಲ್ಮೀಕಿಗಳ 
ಸೂಕ್ಷ 5ಪ್ರಬಲವಾದದ್ದು. ಕವಿಹೃದಯವನು 
ಕವಿಗಿಂತ ಬಲ್ಲವರು ಯಾರು ? ಲಕ್ಷ್ಮಣನು ಸೀತೆ 
ಯನ್ನು ಪರಿತ್ಯಜಿಸಿ ಹೋದಮೇಲೆ, ವಾಲ್ಮೀಕಿ 
ಗಳೇ ಬಂದು ಸೀತೆಯನ್ನು ಸಂತೈಸುತ್ತ ಹೇಳು 
ತ್ತಾರೆ - 

“ಹೇ ಪತಿವ್ರತೆ, ನೀನು ದಶರಥಮಹಾರಾಜನ 
ಸೊಸೆ. ಶ್ರೀರಾಮನ ಪ್ರೀತಿಯ ರಾಣಿ. 
ಜನಕರಾಜನ ಮಗಳು. ನೀನು ಈ ಪ್ರಕಾರ 
ಇಲ್ಲಿಗೆ ಬರುವೆಯೆಂದು ತಪೋಬಲದಿಂದ ತಿಳಿದಿ 
ದೆನು. ಇದರ ಕಾರಣವೆಲ್ಲವೂ ನನ್ನ ಅಂತರಂಗಕ್ಕೆ 
ವಿದಿತವಾಗಿದೆ. ನಿನ್ನ ಪರಿಶುದ್ಧ ಚಾರಿತ್ರವನ್ನು 
ಪೂರ್ಣವಾಗಿ ನಾನು ಬಲ್ಲೆ. ಮೂರು ಲೋಕ 
ಗಳಲ್ಲಿ ನಡೆಯುವುದೆಲ್ಲವೂ ನನಗೆ ಗೋಚರ. 
ತಪೋಲಬ್ಧವಾದ ದಿವ್ಯನೇತ್ರದಿಂದ, ಸೀತೆ, 


೮೫ 


ನೀನು ದೋಷರಹಿತಳೆಂಬುದನ್ನು ತಿಳಿದಿದ್ದೇನೆ. 
ವೈದೇಹಿ, ಧೈರ್ಯವನ್ನು ತಂದುಕೊ.” 
ಉತ್ತರ ೪೯, ೧೧-೧೫ 
“ಸ್ವಾಗತಂ ತೇ ಪತಿವ್ರತೇ, ಮಹಾಭಾಗೇ, 
ಅಪಾಪಾಂ ವೇದ್ಮಿ ಸೀತೇತ್ವಾಂ' - ಈ ಮಾತು 
ಗಳು ವಾಲ್ಮೀಕಿಗಳ ಬಾಯಿಂದಲೇ ಬಂದವು. 
ಗಂಗಾತೀರದಲ್ಲಿ ಅವಳು ಒಂಟಿಯಾಗಿ ಶೋಕಿ 
ಸುತ್ತಿರುವುದನ್ನು. ಶಿಷ್ಯರಿಂದ ತಿಳಿದಕೂಡಲೇ, 
ವಾಲ್ಮೀಕಿಗಳು ಧಾವಿಸುತ್ತ ಬಂದಿದ್ದಾರೆ. ಪೂಜ್ಯ 
ಆತಿಧಿಯನು ನೋಡಿಕೊಳ್ಳುವಂತೆ ಅರ್ಥ್ಯಾದಿ 
ಗಳನ್ನಿತ್ತು ಸೀತೆಯನ್ನು ಉಪಚರಿಸುತ್ತಾರೆ. 
ಆಶ್ರಮಕ್ಕೆ ಕರೆತಂದು ಅಲ್ಲದ ಮುನಿಗಳ ಪತ್ನಿಯ 
ಪರಿಚಯ ಮಾಡಿಸಿ ಎ 
ತಾಪಸಿಯರೆ, ನೀವು ಸೀತೆಯನ್ನು ಪರಮ 
ಸ್ನೇಹದಿಂದ ಕಾಣಿರಿ. ನಾನು ಹೇಳಿದ್ದೇನೆಂದು 
ನನ್ನಲ್ಲಿರುವ ಗೌರವದಿಂದ ಇವಳನ್ನು ಸತ್ಕರಿ 
ಸುತ್ತೀರಿ, ಆಷ್ಟೇ ಅಲ್ಲ, ಇವಳು ನಿಮಗೆ ವಿಶೇಷ 
ವಾಗಿ ಪೂಜ್ಮಳೆಂಮ ತಿಳಿಯಿರಿ (ಪೂಜ್ಯಾ 
ವೋಃಸ್ತೂ ವಿಶೇಷತಃ)” ಎಂದು ಹೇಳುತ್ತಾರೆ. 
ಉತ್ತರ ೪೯ ೨೩-೨೪ 
ಮುಂದೆ ವಾಲ್ಮೀಕಿಗಳು ಸೀತಾದೇವಿಯನು 
ಅಯೋಧ್ಯೆಗೆ ಕರೆತಂದು ರಾಜಸಭೆಯಲ್ಲಿ ಶ್ರೀ 
ರಾಮನಿಗೆ ಒಪ್ಪಿಸುವ ಪ್ರಸಂಗ. ವಾಲ್ಮೀಕಿ 
ಖನಿಗಳ ಹಿಂದೆ ರಾಮನನ್ನೇ ಧ್ಯಾನಿಸುತ್ತ 
ಕೈಮುಗಿದು ತಲೆತಗ್ಗಿಸಿ ಬರುತ್ತಿದ್ದ ಸೀತಾದೇವಿ 
ಬ್ರಹ್ಮನ ಹಿಂದೆ ಬರುವ ವೇದಮಾತೆಂದ 
"ಶ್ರುತಿ'ಯ:ಂತೆ ಕಾಣಿಸಿದಳಂತೆ. (ಉತ್ತರ ೯೬- 
೧೩)ಇಲ್ಲಿ "ಶ್ರುತಿ' ಎಂಬ ಉಪಮಾನದ ಪವಿತ್ರತೆ 
ಯನ್ನು ಆರ್ಥಪ್ರಷ್ಟಿಯನ್ನು ಗಮನಿಸಿ. ಅನಂತರ 
ಸೀತಾದೇವಿಯನ್ನು ಸ್ವೀಕರಿಸಬೇಕೆಂದು ಶ್ರೀ 
ರಾಮನಿಗೆ ಹೇಳುತ್ತ ಈ ಮಾತುಗಳನ್ನಾಡು 
ತ್ತಾರೆ. 
(ಉತ್ತರಕಾಂಡ, ೬೯, ೨೦-೨೩) 
ರಾಘವ, ನಾನು ಸಾವಿರಾರು ವರ್ಷಗಳ 
ಕಾಲ ತಪಸ್ಸು ಮಾಡಿದ್ದೇನೆ. ನೋ 
ವಾಕ್ಕಾಯಗಳಿಂದ ಸತ್ಯವನ್ನು ಪಾಲಿಸಿದ್ದೇನೆ. 
ಅದರ ಫಲ್ಕ ಸೀತೆಯಲ್ಲಿ ಲೇಶವಾದರೂ 
ದೋಷವಿದ್ದಲ್ಲಿ ನನಗೆ ಲಭಿಸದೆ ಹೋಗಲಿ. 
ಪಂಚೀಂದ್ರಿಯಗಳಲ್ಲಿಯೂ ಮನಸ್ಸಿನಲ್ಲಿಯೂ 
ಇವಳು ಪರಿಶುದ್ಧಳೆಂದು ತಿಳಿದೇ ನಾನು 


ಜೂನ್‌ ೧೯೮೪ 


ಇವಳಿಗೆ ಆಶ್ರಯವನ್ನು ಕೊಟ್ಟಿದ್ದೇನೆ. 
ಶುದ್ಧಚಾರಿತ್ರಳು, ಯಾವ ಪಾಪವೂ ಇಲ್ಲ 
ದವಳು, ಪತಿದೇವತೆ.» ಸೀತೆಯು ಪರಮ 
ಪವಿತ್ರಳೆಂಬುದಕ್ಕೆ ಇನ್ನಾವ ಆಧಾರ ಬೇಕು? 


ಸೀತೆ 


ವಾಲ್ಮೀಕಿಗಳೇ ವಿರುದ್ಧವಾದ ಸಾಕ್ಷ್ಯವನ್ನಿತ್ತಿ 
ರುವುದು ವಿಚಾರವಾದಿಗಳ ದೌರ್ಭಾಗ್ಯ! ಅವರ 
ವಿಚಾರಗಳಿಗೆ ಬುಡವೇ ಇಲ್ಲವೆಂದು ವಾಲ್ಮೀಕಿ 
ಗಳ ಸಾಕ್ಷ್ಯ ಸ್ಪಷ್ಟಗೊಳಿಸಿದೆ. 


ಭೂದೇವಿಯ ಸಾಕ್ಷ್ಯ 


ಮುಂದೇನಾಯಿತು? ಜಾನಕಿಯು ತನ್ನ 
ಶೀಲ ಶುದ್ಧಿಯನ್ನು ಪ್ರ ಮಾಣೀಕರಿಸುತ್ತಾ 
ಳೆಂದು ತಿಳಿದು ದೇವತೆಗಳೆಲ್ಲರೂ ಆಕಾಶದಲ್ಲಿ 
ಬಂದು ನೆರೆದರು. ಲೋಕದ ಕೆಟ್ಟ ನುಡಿಗಳಿಂದ 
ಆಕೆಯ ಜೀವ ರೋಸಿಹೋಗಿತ್ತು. ತಲೆಯನ್ನು 
ಕಡಿದಿಟ್ಟರೂ ಅದು ಕುಂಬಳಕಾಯಿ ಎಂದು 
ಹೇಳುವ ಜನ ಆಗಲೂ ಇದ್ದರು, 
ಇದ್ದಾರೆ! ಕಾಷಾಯ ವಸ್ತ್ರವನ್ನುಟ್ಟಿದ್ದ ಜಾನಕಿ 
ಕೈಮುಗಿದು ಅಧೋವ-ವಬಿಯಾಗಿ 
ತ್ತಾಳೆ - 

«ಶ್ರೀರಾಮನನ್ನು ಹೊರತಾಗಿ ಇನ್ನೊಬ್ಬ 


ನನ್ನು ನಾನು: ಮನಸ್ಸಿನಲ್ಲಿಯೂ ಚಿಂತಿಸುವು 
ದಿಲ್ಲವೆಂಒ.ದು ಸತ್ಯ. ಈ ಸತ್ಯಬಲದಿಂದ 


ಮಾಧವ ಹತ್ನಿಯಾದ ಭೂದೇವಿಯು ತನ್ನ 
ರ್ಭದಲ್ಲಿ ನನ್ನನ್ನು ಸೇರಿಸಿಕೊಳ್ಳುವುದಕ್ಕಾಗಿ 
ರಂಧ್ರವನ್ನೀಯಲಿ, ಮನೋವಾಕ್ಕಾಯ 
ಗಳಿಂದ ನಾನು ಶ್ರೀ ರಾಮನನ್ನೇ ಅರ್ಜೆಸು 
ತ್ತಿರುವುದು ಸತ್ಯವಾದರೆ, ಭೂದೇವಿಯು 
ನನ್ನನ್ನು ತನ್ನ ಗರ್ಭದಲ್ಲಿ ಸೇರಿಸಿಕೊಳ್ಳಲಿ. 
ಶ್ರೀರಾಮನನ್ನು ಹೊರತಾಗಿ ಇನ್ನೊಬ್ಬ ಪುರುಷ 
ನನ್ನು ನಾನರಿಯೆನು - ಎಂಬ ನನ್ನ ನುಡಿ ಸತ್ಯ 
ವಾದರೆ, ಭೂದೇವಿಯು ನನಗೆ ಸ್ಥಳ 
ವನ್ನೀೀಯಲಿ.” 

ಒಡನೆಯೇ ಭೂತಳವನ್ನು ಭೇದಿಸಿಕೊಂಡು 
ದಿವ್ಯ ಸಿಂಹಾಸನದಲ್ಲಿ ಕುಳಿತಿದ್ದ ಭೂದೇವಿ 
ಮೇಲೆದ್ದು ಕಾಣಿಸಿಕೊಂಡಳು. ಸೀತಾದೇವಿ 
ಯನ್ನು ಅಭಿನಂದಿಸಿ ಎರಡು ಕೈಗಳಿಂದಲೂ 
ಆಲಂಗಿಸಿ ತನ್ನ ಸಿಂಹಾಸನದಲ್ಲಿ ಕುಳ್ಳಿರಿಸಿ 
ಕೊಂಡಳು. ದೇವತೆಗಳು ಅವಿಚ್ಛಿನ್ನವಾಗಿ ಹೂ 


೮೩ 


ಮಳೆಯನ್ನು ಸುರಿದರು. “ಸಾಧು ಸಾಧು; 

ಸೀತೆ,ನಿನ್ನ ಶೀಲವು ಎಷ್ಟು ಪರಿಶುದ್ಧವಾದುದು! 

ಎಂದು ಉದ್ದರಿಸುತ್ತಿರುವಾಗ ನಮ್ಮ ತಾಯಿ 
ಸೀತೆ ಭೂಗರ್ಭದಲ್ಲಿ ಇಳಿದುಹೋದಳು. 

ಉತ್ತರ. ಸರ್ಗ-೯೭ 

ವಿಕಟರಸಿಕರ ಕುತ್ಸಿತವಾದವೂ ಭೂಗತವಾಗಿ 


ಧಾರ್ಹದ ಟೀಕೆಗಳು 


ನಮಗಿಂತ ಹಿರಿಯರಾದ ವಿದ್ವಾಂಸರೂ 
ಮಹಾಕವಿಗಳೂ ವಿಖ್ಯಾತ ಸಾಹಿತಿಗಳೂ ಸೀತಾ 
ದೇವಿಯ ವಿಷಯವಾಗಿ ಎಷ್ಟು ಪೂಜ್ಮಭಾವ 
ವನ್ನು ತಳೆದಿದ್ದಾರೆಂಬುದ. ಈ "ವಿಚಾರವಾದಿ 
ಗಳಿಗೆ ಗೊತ್ತಿಲ್ಲದೇ ಇಲ್ಲ. ಅವರೇ ಬರೆಯ 
ತ್ತಾರೆ: «ಸೀತೆಯನ್ನು ಮಹಾಸತಿಯೆ.ಂದು 
ಸ್ಮಾಮಿ ವಿವೇಕಾನಂದರು ಹೀಗೆಂದಿದ್ದಾರೆ- 
There van be a hundred Ramas, 
but there can be only one Sita. 
ಕುವೆಂಪು ಅವರು ಈ ಮಾತನ್ನು ಸಮರ್ಥಿಸುತ್ತ, 
ಹೆಲೆನ್‌ನಂತಹ ಹೆಣ್ಣನ್ನು ಕೊಟ್ಟ ಹೋಮರ್‌ 
ಕವಿ *ಸೀತೆ'ಯಂತಹ “ಶುಚಿ” ಹೆಂಗಸನ್ನು 
ಕಲ್ಪಿಸಲಾರ-ಎಂದು ತಮ್ಮ ಹೋಮರ್‌ ಎಂಬ 
ಕವಿತೆಯಲ್ಲಿ ಹೇಳಿದ್ದಾರೆ. ಈ ಮಾತುಗಳು 
ರಾಮಾಯಣವನ್ನು, ಕೇವಲ ಪಾರಾಯಣ 
ಮಾಡಿದ್ದರಿಂದ ಬಂದಂತಹವು, ಪಠಿಸಿದ್ದರಿಂದಲ್ಲ.* 

"ಹಿರಿಯರಾದ ಗುಂಡಪ್ಪ, ಮಾಸ್ತಿಯವರೂ 
ವಿಮರ್ಶೆಯ ಹೆಸರಿನಲ್ಲಿ ಯಥಾವತ್ತಾದ ಪೂಜಾ 
ಪುರಸ್ಕಾರಗಳನ್ನು ರಾಮಾಯಣಕ್ಕೆ ಸಲ್ಲಿಸಿದರೆ. » 

ಆದರೆ ಕುರ್ತು ಕೋಟೆಯ ವರಂಥ 
ವಿಮರ್ಶಕರೂ ಈ ಪೂಜಾಸಂಪ್ರದಾಯಕ್ಕೆ ಸಿಕ್ಕಿ 
ಹೋಗಿದ್ದಾರೆಂದು? ಈ ವಿಚಾರವಾದಿಗಳಿಗೆ 
ವಿಷಾದವಾಗಿದೆ. ಡಿ.ವಿ. ಗುಂಡಪ್ಪನವರು 
ಸೀತೆಯ ವಿಷಯವಾಗಿ ಹರಿಕಥೆ ಮಾಡಿದ್ದಾರಂತೆ. 
ಇವರ ದೃಷ್ಟಿಯಲ್ಲಿ ಮಹಾಕವಿ ಕುವೆಂಪು ಅವರು 
ರಾಮಾಯಣವನ್ನು “ಕೇವಲ ಪಾರಾಯಣ 
ಮಾಡಿದವರು, ಪಠಿಸಿದವರಲ್ಲ' ಹೀಗೆ ಬರೆಯು 
ವಷ್ಟು ಧಾರ್ಷ ಒವಿದೆ ಇವರಿಗೆ. 

ಡಾ| ವಿ. ಸೀ. ಯವರು ಹೆಸರಾಂತ ಸಾಹಿತಿ 
ಗಳು, ಕವಿಗಳು. ವಿಮರ್ಶಕರು. ಇಂಗ್ಲಿಷ್‌- 
ಕನ್ನಡ-ಸಂಸ್ಕೃತ ಸಾಹಿತ್ಯಸಾರಗಳನ್ನು 


೮೮ 


ಏಕಾಪೋಶನವಾಗಿ ಕುಡಿದವರು. ಅವರ ಕಾವ್ಯ 
ವಿಮರ್ಶನ ಪದ್ಧತಿ ಮಾನವೀಯ ದೃಷ್ಟಿ 
ಯುಳ್ಳದ್ದು. ಪೂಜಾಸಂಪ್ರದಾಯ ಅವರಿಗೆ ಬಲು 


ದೂರ. ಅವರು ತಮ್ಮ "ವಾಲ್ಮೀಕಿ 
ರಾಮಾಯಣ” ಎಂಬ ಗ್ರಂಥದಲ್ಲಿ ಸೀತೆಯ 
ವಿಷಯವಾಗಿ ಒರೆಯುತ್ತಾರೆ. ಸೀತೆಯ 


ಹೆಸರು, ಕತೆಗಳಿಂದ ರಾಮಾಯಣದ ಹಿರಿಮೆ 
ಹೆಚ್ಚಿದೆ. ಅದರ ಒಂದು ವರ್ಣನೆ "ಸೀತಾಯಾಃ 
ಚರಿತಂ ಮಹತ್‌.” ಮೊದಲ ಕಾಲದಿಂದಲೂ 
ಆಕೆಯ ಪರವಾಗಿ ಪ್ರೀತಿಯನ್ನೂ ಗೌರವವನ್ನೂ 


ನಮ್ಮ ಜನಕ್ಕೆ ಉಂಟುಮಾಡಿರುವುದು ಆಕೆಯ 
ವ್ಯಕ್ತಿತ್ವ ಮತ್ತು ಶೀಲ. ಅವುಗಳ ಗರಿಮೆ? 


(ಪುಟ. ೯೧). ಲಕ್ಷ್ಮಣನ ವಿಷಯವಾಗಿ ಅದೇ 
ಗ್ರಂಥದಲ್ಲಿ ಹೇಳುತ್ತಾರೆ ಲಕ್ಷ್ಮಣ ಸೀತೆಯನ್ನು 
ತಾಯಂತೆ ಸೇವಿಸುತ್ತಾನೆ. (ಟಿಪ್ಪಣಿ) ಅವನ 
ಭಾವನೆಯೂ ಹಾಗೆ. ತಾಯಿ ಸುಮಿತ್ರೆ 
ಹೇಳಿದ್ದದ್ದೂ ಅದನ್ನೇ. "ರಾಮಂ ದಶರಥಂ 
ವಿದ್ದಿಮಾಂ ವಿದ್ಧಿ ಜನಕಾತ್ಮಜಾಂ'” (ಪುಟ, 
೮೨). «ಇವನೇ (ಲಕ್ಷ್ಮಣನೇ) ನಿಜವಾಗಿ 
ರಾಮಾನಿಜ. ರಾಮನ ಪರಮ ಸೋದರ. 
ರಾಮನಿಗೆ ಗೊತ್ತು ಅವನು ಸಾರಗ್ರಾಹಿ ಎಂದು. 
ಅವನ ಶೌರ್ಯ, ಪರಾಕ್ರಮ ಎಂಥವೆಂಬುದು 
ಹನುಮಂತನಿಗೆ ಗೊತ್ತು. ಸೀತೆಗೆ ಗೊತ್ತು ಅವನ 
ಆತ್ಮ ಎಷ್ಟು ಪರಿಶುದ್ಧವೆಂದು ; ಅವನ ಭಕ್ತಿ, 
ಧೈರ್ಯ ಎಂಥವೆಂದು.” (ಪುಟ. ೮೪) 
ಎಪಶ್ಚಿತರ ಸಾಕ್ಷ್ಯ 

ರೈ॥ ಆ॥ ವಿ. ಎಸ್‌. ಶ್ರೀನಿವಾಸ ಶಾಸ್ತ್ರಿಗಳ 
ಕೀರ್ತಿಯ ಬಿನ್ನತ್ಯವನ್ನರಿಯದವರು ಯಾರು? 
ಅವರು ತಮ್ಮ ಜೀವನವನ್ನೇ ವಾಲ್ಮೀಕಿ 
ರಾಮಾಯಣದ ವ್ಯಾಸಂಗಕ್ಕೆ ಮುಡಿಪಾಗಿ 
ಸಲ್ಲಿಸಿದ್ದಾರೆ. ಅವರಿಗಿಂತ ಉತ್ತಮ ವಾಗ್ಮಿಗಳೂ 
ಸಹೃದಯರೂ ಯಾರಿದ್ದಾರೆ? ಅವರು ತಮ್ಮ 
ಒಂದು ಉಪನ್ಯಾಸದಲ್ಲಿ ಹೇಳುತ್ತಾರೆ : 
Afterwards, I shall take up the 
life of that unparalled heroine 
of all the literature, Sita herself, 
whose name isa synonym for 
all the virtues of women in any 
land and of any time (lectures 


ಉತಾನ 
ಕಿತ 


on the Ramayana, page 3) ಈ 
ಮಹನೀ ಖಯರೆಲ್ಲರೂ ಈ ಅಭಿವ್ಯಕ್ತಿ ವಾದಿಗಳ 
ದೃಷ್ಟಿಯಲ್ಲಿ "ಹೃದಯದರಿದ್ರರು' ! “ಪೂಜಾ 
ಸಂಪ್ರದಾಯದವರು ! 

ಇಷ್ಟೇ ಅಲ್ಲ! “ನಾವು ರಾಮಾಯಣವನ್ನು 
ಪೂಜಿ ಸುತ್ತೆ ವೆ. ಬರೀ ರಾಮಾಯಣ ಎನ್ನುವು 
ಲ... ಶ್ರೀಮದ್ರಾಮಾಯಣ ಎನ್ನುತ್ತೇವೆ. 
ಕುವೆಂಪು ಅವರೂ ಅದಕ್ಕೆ "ಶ್ರೀ ರಾಮಾಯಣ 


ಣ 


ದರ್ಶನಂ' ಎಂದಿದ್ದಾರೆ ಎಂದು ಅವಹೇಳನ 
ಮಾಡಿದ್ದಾರೆ. ರಾಮಾಯಣಕ್ಕೆ ಶ್ರೀಕಾರವನ್ನು 


ಸೇರಿಸುವುದರಲ್ಲಿ ಸಹ ಇವರಿಗೆ ಸಹನೆಯಿಲ್ಲ. 


ಸಾವಿರಾರು ವರ್ಷಗಳಿಂದ ಭಾರತದಲ್ಲಿ 
ನೆಲೆನಿಂತು ಸಹಸ್ರ ಶಾಖೆಗಳಿಂದ ಬೆಳೆದು ಇನ್ನೂ 
ತನ್ನ ಹರವನ್ನು ವಿಸ್ತರಿಸಿಬೆಳೆಯುತ್ತಲೇ ಇರುವ 
ಶ್ರೀ ಮದ್ರಾಮಾಯಣದ ಮಹತ್ತರವಾದ 
ಅಂತಃ ಸತ್ವವೇನೆಂಬುದರ ಅರಿವು ಇದೆಯೆ 


imitated infigures likejRama and 
Sita, made sodivinely and with 
such a revelation of reality as to 
become objects of enduring cult 
and worship........ It has fashioned 
much of what is best and sweetest 
in the national character. 


- The foundations of Indian 
culture Page 290 


ಮಾನದಂಡ ಏನಿರಬೇಕು? 


ಯಾವ ರಾಷ್ಟ್ರಕ್ಕಾದರೂ ಶಾಶ್ವತಕೀರ್ತಿ 
ಯನ್ನು ತರುವ ಒಂದು ಮಹಾ ಕಾವ್ಯ ನಮ್ಮ 
ರಾಷ್ಟ್ರದಲ್ಲಿಯೇ ಉದಿಸಿತೆಂದು ಹೆಮ್ಮೆ ಪಡ 
ಬೇಕಾದ ಸಂದರ್ಭದಲ್ಲಿ, ಈ “ಅಭಿವ್ಯಕ್ತಿ ವಾದಿ' 
ಗಳು, ಇಂದು ಹುಟ್ಟಿ ನಾಳೆ ಸಾಯಂವ 





ಯಾವ ರಾಷ್ಟ್ರ ಕಾದರೂ ಶಾಶ್ವತಕೀರ್ತಿ ತರುವಂಥ ಮಹಾ 
ಕಾವೃವೊಂದು ನಮ್ಮ ರಾಷ್ಟ್ರದಲ್ಲಿ ಉದಿಸಿತೆಂಬುದು ನಮಗೆ 
ಹೆಮ್ಮೆಯ ಸಂಗತಿಯಾಗಬೇಡನೆ? 





ಇವರಿಗೆ? ಕ್ಷೇಮೇಂದ್ರ ಹೇಳುತ್ತಾನೆ. 


ನುಮಃ ಸರ್ಮೋಪಜೀವ್ಮಂತಂ ಕವೀನಾಂ 
ಚಕ್ರ ವರ್ತಿನಂ । 
ಯಸ್ಯೇಂದು ಧವಲೈಃ ಶ್ಲೋಕೈರ್ಭೂಹಿತಾ 
ಭುವನತ್ರಮ ॥ 


- ಮುಂದಿನ ಸಮಸ್ತಕವಿಗಳಿಗೆ ಉಪಜೀವ್ಯ 
ನಾದವನು ವಾಲ್ಮೀಕಿ, ಕಾವ್ಯ ಮಾರ್ಗ ಪ ವರ್ತಕ, 
ಕವಿಚಕ್ರವರ್ತಿ. ಆತನ ಚಂದ್ರಧವಳ ಶ್ಲೋಕ 
ಗಳಿಂದ ಮೂರು ಲೋಕಗಳೂ ಭೂಷತವಾಗಿವೆ- 
ಎಂದಿದ್ದಾನೆ. 
ಶ್ರೀ ಅರವಿಂದರು ಹೇಳುತ್ತಾರೆ 

The work of Valmiki has been 
an agent of almost. Incalcuble 
power in the moulding of the 
cultural mind of India it has 
presented to itto be loved and 


ಜೂನ್‌ ೧೯೮೪ 


ಹತ್ತಾರು ಪುಟಗಳ ಒಂದು "ನವ್ಯಕಾವ್ಯ'ಕ್ಕಿಂತ 
ಇದನ್ನು ಅಗ್ಗವಾಗಿ ಕಂಡಿದ್ದಾರಲ್ಲ, ಇವರ 
ಮನೋಭೂಮಿಕೆಯ ಎದೆಗಾರಿಕೆಯನ್ನು 
ಮೆಚ್ಚಲೇಬೇಕು. 

ಪ್ರಾಚೀನ ಮಹಾಕಾವ್ಯಗಳ ನಿರೂಪಣ 
ಪದ್ಧತಿ ನವ್ಯಕಾವ್ಯಗಳಿಗಿಂತ ಭಿನ್ನವಾದದ್ದು. 
ಆ ಮಹಾಕಾವ್ಯಗಳ ವರ್ಣನಾ ಪ್ರಕಾರ, ವಸ್ತು 
ಎನ್ಯಾಸ , ಸಂಭಾಷಣಾ ವಿಧಾನ, ಪಾತ್ರ 
ಚಿತ್ರಣ, ಕಾವ್ಯ ಸಂಕೇತಗಳು ವಿಶಿಷ್ಟವಾದವು. 
ಕಾವ್ಯತಂತ್ರವೇ ಬೇರೆ. ಪ್ರಾಚೀನ ಭಾರತೀಯ 
ಕಾವ್ಯಮೀಮಾಂಸೆಗಳ ಮಾನದಂಡದಿಂದ 


ಅವನ್ನಳೆದು ಅರ್ಥಮಾಡಿಕೊಳ್ಳುವುದು 
ಸಂಪ್ರತಿಪನ್ನ ವಿಧಾನ. ಹಾಗಲ್ಲದೆ ವಿಭಿನ್ನವಾದ 
ಕಾವ್ಯರಚನಾ ತಂತ್ರದಿಂದಲೂ ಸಂಕೇತ 


ಗಳಿಂದಲೂ ಕೂಡಿದ ನವ್ಯ ಕಾವ್ಯ ಗಳ ಮಾನ 
ದಂಡದಿಂದಅಳೆಯಲು ಯತ್ನಿ ಸುವುದು ಎಗ್ಗ ತನ. 


೮೯ 


ಹಿಮಾಲಯ ಪರ್ವತವನ್ನು 
ಅಳೆಯಲು ಹೊರಟ ಹಾಗೆ. 
ಎಂದೆಂದಿಗೂ ನಿಲುವ ಮಾನವ ಜೀವನ 
ಮೌಲ್ಯಗಳನ್ನು ಎತ್ತಿಹಿಡಿದು, ಉದಾತ್ತ 
ಪಾತ್ರಗಳ ಚಿತ್ರಣದಿಂದ ನೀತಿಯ ನೆಲಗಟ್ಟನ್ನು 
ನಿರೂಪಿಸುವುದು ವಾಲ್ಮೀಕಿಮುನಿಗಳ ಧ್ರೇಯ. 
ಹಲಗೆ ಬಳಪಗಳೂ ಇಲ್ಲದ ಆ ಕಾಲದಲ್ಲಿ 
ಕ್ಟ್ರೊತವಾದ ಈ ಮಹಾಕಾವ್ಯವನ್ನು ಓಲೆಯ 
ನಲ್ಲ ಮೇಲೆ ಕೊರೆದಿರುವುವು' ಒಂದು ತಪಃ 
ಸಿದ್ದಿ. ಜನರ ಕಲಾ, ಕ್ಕಾಗಿ, ಲೋಕೋಪ 
ಕಾರಕ್ಕಾಗಿ ಪ್ಯೂ ಗ್ರಂಥವನ್ನು ಅವರು ವಿರಚಿಸಿ 
ದರೇ ಹೊರತು. "ರಾಯಲ್ಜಿ' ಸಂಪಾದನೆಗಾಗಿ 
ಅಲ್ಲ ಎಂಬುದನ್ನು ಮೊದಲು ನೆನಪಿಡಬೇಕು. 
ಶ್ರೀ ಮದ್ರಾಮಾಯಣವನ್ನು ಇಲ್ಲಸಲ್ಲದ 
ಕುಚೋದ್ಕ ದ ಮಾತುಗಳಿಂದ ಹೀಗಳೆಯುವ ಈ 
ವಿಚಾರವಾದಿಗಳ ಉದ್ದೇಶವಾದರೂ ಏನು ? 
ಅಗ್ಗದಲ್ಲಿ ಕೀರ್ತಿಯನ್ನು ಗಳಿಸಿಕೊಳ್ಳ ಬೇಕೆಂಬ 
ಹಂಬಲವೇ ಇದಕ್ಕೆ ನಿಮಿತ್ತ. ಜನತೆಯಲ್ಲಿ 
ಕೆಟ್ಟ ಅಭಿರುಚಿ ಹುಟ್ಟಿ ಬೆಳೆದಿದೆಯೆಂಬುದ 


ಇಂಚುಪಟ್ಟಿಯಿ:ಂದ 


ನ್ನಿವರು ಬಲ್ಲರು. ಬಯ್ಯು ವಸಾಹಿತೃದ 
ನಿರ್ವಾಣ ಸುಲಭ್ಯ ಪ ಪ್ರಚಾರ ಅಧಿಕ ! 
ಘಟಂ ಭಿಂದಾ ಪಟಂ ಛಂದ್ಮಾ ತ್‌ 


ಕರಾದ್ದಾ ಗಾರ್ದಭಸ್ವ ರಂ 
ಯೇನ ಕೇನ ಪ್ರಕಾರೇಣ ಪ್ರಸಿದ್ಧ ಪ ಪುರುಷೋ 
ಭವೇತ್‌ ॥ 
“ಗಡಿಗೆಯನ್ನಾದರೂ ಒಡಿ, ಅರಿವೆಯನ್ನಾ 
ದರೂ ಹರಿ, ಕತ್ತೆಯಂತಾದರೂ ಕಿರುಚು! 
ಯಾವುದಾದರೊಂದು ಪ್ರಕಾರದಿಂದ ಪ್ರಸಿದ್ಧ 
ಪುರುಷನಾಗಬೇಕು !? 
ಸ್ಟಾತಂತ್ರ ಕ್ಕೂ ಪರಿಮಿತಿಯುಂಟು. ನಾವು 
ತ್ರರೆಂದು ನೆರಮನೆಯ ೨ ಕಿಟಕಿಯ ಗಾಜನ್ನು 
ಒಡೆಯಬಹುದೇ ? ಯಾವುದನ್ನು ಒಂದು 
ಜನಾಂಗವು ಪೂಜ್ಯವೆಂದೂ, ಪವಿತ್ರವೆಂದೂ 
ನಂಬಿ ತಲೆತಲಾಂತರಗಳಿಂದ ಗೌರವಿಸುತ್ತಿದೆಯೋ 


ಸ್ವತಂ 


ಆದನ್ನು ನಿಷ್ಕಾರಣವಾಗಿ ನಿಂದಿಸಿ ಜನತೆಯ 
ಮನಸ್ಸನ್ನು ನೋಯಿಸಬಹುದೊ ? ಜನರ 


ಸದ್ಭಾ ವನೆಗೆ ಹುಳಿಹಿಂಡಿ ಶಾಂತಿಯನ್ನು ಕೆದಕಿ, 
ಅಭಿವಕ ಕ್ರಿಸ್ವಾತಂತ್ರ ದ ನೆರಳಲ್ಲಿ ಶರಣಾಗ 
ಬಹುದೊ ಫ್‌ ಬಹಾವಾದರೆ ಬೀದಿ ಕಾವ: ಣ್ಣ ಗಳು 
ಮಾಡುವ ತಪ್ಪಾದರೂ ಏನು? ಹೆಣ್ಣು 


೯೦ 


ಮಕ್ಕಳನ್ನು ಚುಡಾಯಿಸಿ ತಮ್ಮ ಮನೋಗತ 
ವನ್ನು ವ್ಯಕ್ತಗೊಳಿಸುವ ಅಭವ ವೃಕ್ತಿಸ್ಯಾ ತಂತ್ರ 
ಅವರಿಗಿಲ್ಲವೇನು? 


ವಾಗ" ವೃಭಚಾರ 
ಭಾರತ ಜನತೆಯ ದೌರ್ಭಾಗ್ಯವಿದು. ಇವರ 
ಸಹನೆ ಸಹನಾತೀತವಾದ್ದರಿಂದಲೇ ಇಂದು 
ಯಾರು ಬೇಕಾದರೂ ನಮ್ಮ ಪವಿತ್ರಗ್ರಂಥ 
ಗಳನ್ನೂ ದೇವ ದೇಃ ವತೆಗಳನ್ನೂ ಮನಬಂದಂತೆ 
ಹಂಗಿಸಬಹುದಾಗಿದೆ. ಇದೇ ರೀತಿಯಲ್ಲಿ ಅನ್ಯ 
ಮತೀಯರ ಪವಿತ್ರಗ್ರಂಥಗಳನ್ನೂ ದೇನ 
ದೇವತೆಗಳನ್ನೂ ಗೇಲಿಮಾಡುವ ಕೆಚ್ಚು 
"ವಿಚಾರವಾದಿ'ಗಳಿಗಿದೆಯೇನು ? 
ತಮ್ಮ ಪೂರ್ವಜರ ಒಂದು ಮಹಾಕೃತಿಯನ್ನು 
ತುಚ್ಛೇಕರಿಸಿ ಮಾತನಾಡತಕ್ಕವರೂ, ತಮ್ಮ 
ತಾಯಿ ಜಾರೆಯೆಂದು ಡಂಗ:ರ ಹೊಡೆಯ 
ತಕ್ಕವರೂ ಭಾರತದೇಶದಲ್ಲಿ ಹುಟ್ಟಬಹುದು ! 
ಜಗತ್ತಿನ ಇನ್ನಾವ ದೇಶದಲ್ಲಿಯೂ ಹುಟ್ಟು 
ವುದಿಲ್ಲ. ಒಬ್ಬ ಪ್ರಾಚೀನಕವಿ ಹೇಳಿದ್ದಾನೆ _ 
ಸಾಧೀನೋ ರಸನಾಂಚಲಃ ಪರಿಚಿತಾಃ ಶಬ್ದಾಃ 
ಕಿಯಂತಃ ಕ್ವಚಿತ್‌ 
ೋಣೀಂದ್ರೋ ನ ನಿಯಾಮಕ: ಪರಿಷದ: 
ಶಾಂತಾಃ ಸ್ವತಂತ್ರಂ ಜಗತ್‌ | 
ಶದ್ಯೂಯಂ ಕವಯೋ ವಯಂ ವಯಮಿತಿ 
ಪ್ರಸ್ತಾವ: ಇಹುಂಕ ಫಿ 
ಸ್ವಿಚ್ಛಂದಂ ಪ್ರತಿಸದ್ಮ ಗರ್ಜತ "ವಯಂ 
ವೌನವುತಾ ಲಂಬಿನಃ'। 
«ನಾಲಗೆ ಸ್ವಾಧೀನವಾಗಿದೆ. ಕೆಲವು ದೊಡ್ಡ 
ದೊಡ್ಮ ಶಬ್ದಗಳು ಹೇಗೋ ಪರಿಚಿತವಾಗಿವೆ. 
(ನಾಲಗೆಯನ್ನು) ಹತೋಟಿಯಲ್ಲಿಡುವ ರಾಜ 
ನಿಲ್ಲ. ಜನರು ಶಾಂತವಾಗಿರುತ್ತಾರೆ. ಜಗತ್ತಾ 
ದರೋ ಸ್ವತಂತ್ರವಾಗಿದೆ. ಆದ್ದರಿಂದ “ನಾವು 
ಕವಿಗಳು, ನಾವು ವಿದ್ವಾಂಸರು” ಎಂಬ ಹುಂಕಾರ 
ಜೃಂಭಿಸುತ್ತಿದೆ. ಮನೆ. ಮನೆಯಲ್ಲಿಯೂ 
ಸ್ವೇಚ್ಛೆಯಾಗಿ ಗರ್ಜಿಸುತ್ತಿರಿ, ನಾವು ಮೌನ 
ವ್ರತವನ್ನು ಹಿಡಿದಿದ್ದೇವೆ. »» 
ಈ ಮಾತು ಇಂದಿಗೂ ಅನ್ವಯಿಸುತ್ತದೆ. 
"ವಯಂ ಮಾೌನವ್ರತಾಲಂಬಿನಃ' ಎಂಬುದು 
ನಮಗೆ ಅಂಟಿರುವ ಅಭಿಶಾಪ. 
ಅಚ್ಚಿನಾಮೊಳೆಯುಂಂಟು ವೆಚ್ಚಕ್ಕೆ ಹೊನ್ನುಂಟ: 
ಹುಚ್ಚು ಹುಚ್ಚಾಗಿ ಬರೆಯುತ್ತ ಜನತೆಯೊಳು 
ಕಿಚ್ಚು ಹಚ್ಚೆ ೦ದ ಮರ್ಮಜ್ಞ Il 


೬೮% 


ಉಊತಾ ದ 
& 


